ಕಾಳಿದಾಸ 


( ಒಂದು ನಾಟಕ) 


ಶ್ರೀನಿವಾಸ 


ಬೆಂಗಳೂರು 


ಜೀವನ ಕಾರ್ಯಾಲಯ | ಸ 


AYU 


mE, 


ಕಾಳಿದಾಸ 


( ಒಂದು ನಾಟಕ ) 


ಶ್ರ ಶೀನಿವಾಸ 


ಜೀವನ ಕಾರ್ಯಾಲಯ 
ಬಿಂಗಳೂರು 


‘ Kalidasa’ A play in Kannada by “Srinivasa”, 


(pen name of Masti Venkatesa Iyengar), published by 
the Author, Jeevana Karyalaya, Bangalore 560019. 


Crown 8vo. Pages ೫೪೯148. 


ನೊದಲನೆಯ ಮುದ್ರಣ : ೧,೦೦೦ ಪ್ರತಿಗಳು ೧೯೭೮, 


ಬೆಲೆ: ಆರೊನರೆ ರೂಪಾಯಿ, 


ಲ ಪ 014 ) 8 0 
(೧ AOS 1 ಗ. ೧೫ 


MAL 


ಎಲ್ಲ ಅಧಿಕಾರವನ್ನೂ ಕಾದಿರಿಸಿದೆ. 
4” pe 


೬೪ ಉಾತವುತಿ 
ರಷ್ಟ ನ್ನ ತ ಗ | ವ 
ಈ 
ಸುಚೋಪ--ಪಳ್‌ದ ಣಾಲಯ 
ಬಂದ ಇ! 


ತತಾ 
ಡು ಅ ಗಾರರ 


ಮುನ್ನುಡಿ 


ನನ್ನ “ಭಾವ”, “ ಶ್ರೀರಾಮ ಪಟ್ಟಾ ಭಿಷೇಕ ”, “ ಶೇಷಮ್ಮ”, 
ಶ್ರಿ ಮದ್ಭ ಗವದಿ ಸೀತೆಯನ್ನು ಉತ ಇಂಗ್ಲಿಷ್‌ "ಸಬಂಧ, ಈ ಪುಸ್ತ ಕಗಳಂತೆ 
ಜಯ ಕಾಳಿದಾಸನನ್ನು ಕುರಿತ ಈ ನಾಟಕವೂ ಮುವ್ತ ತ್ತು ವರ್ಷಕ್ಕೂ 
ಹಿಂದೆ ಆರಂಭಿಸಿ ಅಥವಾ ಉದ್ದೇಶಿಸಿ ಇದೇ ಈಗ ಮುಕ್ತಾ ಯಕ್ಷ MR 
ಒಂದು ಕೃತಿ. ಆರಂಭಿಸಿದಾಗ ಇದರಲ್ಲಿ ಬರೆದದ್ದು ಒಂಡು ನ ಮಾತ್ರ. 
ಅದು ಈ ನಾಟಕದಲ್ಲಿ ಅಂಕ ಐದು ಸ್ಟಾನ ೧ ಆಗಿದೆ. ಭಗವದ್ಗೀತೆಯನ್ನು ಕುರಿತ 
ಇಂಗ್ಲಿಷ್‌ ಪ್ರಬಂಧದ ಅಚ್ಚಿನ ಕೆಲಸೆ ಎರಡು ತಿಂಗಳ ಹಿಂದೆ ಮುಗಿದಾಗ ನಾನು 
: ಈ ಹಳೆಯ ಬರಹವನ್ನು ಮತ್ತೆ ಎತ್ತಿಕೊಂಡೆನು. ಬರೆದು ಸಿದ್ಧ ವಾಗಿದ್ದ ದ್ದು 
ಪೂರ್ತಿ ಒಂದು ಸ್ಪಾ ನ ಕೂಡ ಅಲ್ಲವಲ್ಲ. ಕಾಲ ಕಳೆದಂತೆ ಕೃ "ಕಯ ವಸ್ಸು 
ವನ್ನು. ಒಂದು ನಾಟಕವಾಗಿ ಮುಂದುವರಿಸುವುದಕ್ಕಿ ತ ಫಷ ಕಥೆಯಾಗಿ 
ನನನದು ಚೆನ್ನವಾದೀತೇನೋ ಎಂದು ಎಪ್ನಿಸಿತ್ತು. ನಾಟಕದ ಮೊದಲ 
ತುಣುಕನ್ನು ky: ನನ್ನ ಅಳಿಯದಿರು ಚಿರಂಜೀವಿ ಶಿ ಶ್ರೀ ಶೇಷಾ ದ್ರಿ ಅನರು, 
"ಪ್ರ ಬೌಡಿ ಓದುವುದಕ್ಕೆ ಚೆನ್ನಾಗಿದೆ. ನಾಟಕವೇ ಏಕೆ ರ್‌ 
ಬಾರದು?” ಎಂದರು. ಇ ಸರಿಯೋ ಎಂದು ಯೋಚಿಸಿ ನಾನು ನನ್ನ | 
ಮನಸ್ಸಿ ನಲ್ಲಿ ರೂಪುಗೊಂಡು ಬಂದಿದ್ದ ವಿಷಯವನ್ನು ನಾಟಕವಾಗಿ J 
Sh ಅದು ಸೆರಿ ಆಯಿತು. ನಾಟಕ ನು ವಾರದಲ್ಲಿ ಪೂರ್ಣ 
ವಾಯಿತು. ಈಜೆಗೆ ಅದರಲ್ಲಿ ಅಲ್ಲಿ ಇಲ್ಲಿ ಸಂಗತಿ ನಿಶದವಾಗುನಂತೆ ನಾಲ್ಕು 
ಆರು ವಾಕ ವನ್ನು ಸೇರಿಸಿ ನಾಟಕನನ್ನು ಮುಕ್ತಾ ಯಕ್ಕೆ ತಂದಿದ್ದೆ ನೆ. 

ರಗ ವಿಷಯ ಜನರಿಗೆ ತಿಳಿದ ಒಂದು ಸ ತ್ತ್ವ “ಆಗಿರಬೇಕು 
ಎನ್ನು ವುದು ನಮ್ಮ ಪೂರ್ವಿಕರ ತಿಳುವಳಿಕೆ. ಒಟ್ಟಿ ನಲಿ ಇದು ಸೆರಿ, 
ಓದುವವರು ಅಥವಾ ನೋಡುವವರು ತಮಗೆ ತಿಳಿಯವಿದ್ದ ಹೊಸೆ ಒಂಡು 
ಕಥೆಯನ್ನು ಲಲ್ಲಮೆಲ್ಲನೆ ತಿಳಿದುಕೊಳ್ಳು ಶ್ರ ನೋಡುವುಡು ಕೇಳುವುದು 
ಒಂದು ರೀತಿಯಲ್ಲಿ ಶ್ರಮ. ಈ ನಾಟಕ ಇತಿವೃತ್ತ ಜನಕ್ಕೆ ತಿಳಿದದ್ದಲ್ಲ. 
ಆದ್ದರಿಂದ ಅದು ತ ಮಾಡುವುದು ಅವಶ್ಯ ಕ Ns ಸಿ ನಾಟಿಕದ 


1%. 

ಮೊದಲಲ್ಲಿ ಸೂತ್ರಧಾರ ಹೇಳುವುದಕ್ಕೆಂದು ಒಂದು ಪ್ರಸ್ತಾವನೆಯ 
ಸೇರಿಸಿದೆ. 

ನಾಟಕದೆ ನಾಯಕ ಕಾಳಿದಾಸಮಹಾಕವಿಯನ್ನು ಕುರಿತೆ ದಂ 
ಕಥೆಗಳು, ಇತಿಹಾಸೆ ವಿವರಗಳು, ಅವನ ಕೃತಿಗಳಲ್ಲಿ ದೊರೆಯುವ ಅವ 
ಅಭಿರುಚಿ ಅನುಭವಗಳ ಸೂಚನೆಗಳು ಇವುಗಳನ್ನು ಆಧಾರವಾಗಿರಿಸಿಕೊಂ 
ಕವಿಯನ್ನು ಕುರಿತ ಒಂದು ಚರಿತೆಯನ್ನು ನಿರ್ನಿಸಿಕೊಂಡು ಅದನ್ನು ನಾಟ 
ವಾಗಿ ರಚಿಸಿದೆ ಎಂದು ಪ್ರಸ್ತಾವನೆಯಲ್ಲಿ ನಿವೇದಿಸಿದೆ. ದಂತಕಥೆಗ 
ಯಾವವು, ಇತಿಹಾಸ ವಿವರಗಳು ಯಾವವು, ಎಂದು ತಿಳಿಯಲು ನಾಟ 
ವನ್ನು ಓದುವವರು ಬಯಸುವುದು ಸಹಜ. ಆದ್ದರಿಂದ ಅವನ್ನು ಈ ಮುಂ 
ಬರೆದಿದೆ. | 

ಕಾಳಿದಾಸ ನನಗೆ ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದ ಎಳೆಯ ದಿನಗಳ: 
ಪರಿಚಯಕ್ಕೆ ಬಂದ ಮಹಾಕನಿಯೆಂದು ನಾನು ನನ್ನ “ ಭಾವ” ಪುಸ್ತಕದಲ್ಲಿ 
“ ಸಾಹಿತ್ಯ ಪ್ರೇರಣೆ? ಪುಸ್ತಕದಲ್ಲಿ ಅರಿಕೆ ಮಾಡಿದ್ದೇನೆ. “ ಸಾಹಿತ 
ಪ್ರೇರಣೆ 4 ಯಲ್ಲಿ ಇವನನ್ನು ಕುರಿತು ನಾನು ಕೇಳಿದ ಕತೆಗಳನ್ನು ಸಂಗ್ರಹಿ 
ಕೊಟ್ಟಿದ್ದೇನೆ. ಆ ಸಂಗ್ರಹ ಬಹುಮಟ್ಟಿಗೆ ಹೀಗಿದೆ. 

ಕಾಳಿದಾಸ ಕುರುಬರ ಕುಲದ ಹುಡುಗ. ಅವನು ಅಕ್ಷರ ಕಲಿತವನ್ನ 
ಅನನ ಗ್ರಾಮವಿದ್ದ ರಾಜ್ಯದ ರಾಜಕುಮಾರಿ ಬಹು ಜಾಣೆಯಾಗಿದ್ದ ಳು 
ಎಂಥೆಂಥ ಜಾಣರನ್ನು ಕರೆದುತಂದರೂ ಅವಳು ಅವರನ್ನು ಮದುವೆಯಾಗ 
ಒಪ್ಸಲಿಲ್ಲ. ಅವರನ್ನು ಕರೆದು ತಂದ ಮಂತ್ರಿಯನ್ನು ಧಿಕ್ಕರಿಸಿ ಅವನಿಗೆ ಕಃ 
ಮಾತನ್ನು ಹೇಳಿದಳು. ಮಂತ್ರಿ ಇವಳಿಗೆ ಶಿಕ್ಷೆಮಾಡಬೇಕೆಂದು ನಿಶ್ಚಯಿಸಿ 
ಅಕ್ಷರಜ್ಞಾ ನನಿಲದ ಈ ಕುರುಬ ಹುಡುಗನನ್ನು ಹುಡುಕಿ. “ ನಿನಗೆ ಮಡು 
ಮಾಡಿಸುತ್ತೇನೆ: ಒಂದುಕಡೆಗೆ ಕರೆದುಕೊಂಡು ಹೋಗುತ್ತೇನೆ, ಅಲ್ಲಿ ನೀನ 
ಯಾವ ಮಾತಿಗೂ ಉತ್ತರ ಹೇಳಬೇಡ, ಸುಮ್ಮನಿದ್ದು ಬಿಡು ” ಎಂದು ಹೇ 
ಕೊಟ್ಟು, ಅವನಿಗೆ ಒಬ್ಬ ರಾಜಕುಮಾರನ ವೇಷ ಹಾಕೆ, ಅವನನ 
ಅರಮನೆಗೆ ಕರೆದುಕೊಂಡು ಹೋಗಿ ತೋರಿಸಿ, “ ಇವನು ತುಂಬ ಜಾಣ 
ಆದರೆ ಮೌನವ್ರತ ಹಿಡಿದಿದ್ದಾನೆ » ಎಂದು ಹೇಳಿ, ರಾಜಕುಮಾರಿ ಅವನನ 
ಮದುವೆಯಾಗಲು ಒಪ್ಪುವಂತೆ ಮಾಡಿದನು. ಮದುವೆ ಆಯಿತು. ರಾ 


V 


ಹಾಸಿಗೆಯಲ್ಲಿ ಮಲಗಿದೊಡನೆಯೇ ಹುಡುಗ ನಿದ್ದೆ ಹೋಗಿ ಬಿಟ್ಟಿ ನು. ರಾಜ 
ಕುಮಾರಿ ಬಂದು ಅವನನ್ನು ಎಬ್ಬಿಸಿದಳು. ಸಕ್ಕದಲ್ಲಿ ಕುಳಿತು ಅವನ ಬಾಯಿಗೆ 
ಇಷ್ಟು ಅಡಕೆ ಪುಡಿಯನ್ನು ಹಾಕಿದಳು. ಹುಡುಗ 4 ಕುರಿಸಿಚಿಕೆ ಬಾಯಿಗೆ 
ಹಾಕಿದೆಯಾ ” ಎಂದು ಅದನ್ನು ಉಗಿದುಬಿಟ್ಟ ನು. ರಾಜಕುಮಾರಿಗೆ ಆಗ 
ಇವನು ಕುರುಬರ ಹುಡುಗ ಎನ್ನುವುದು ತಿಳಿಯಿತು. ಅವಳು, “ ನೀನು 
ಯಾರು, ಏನು ” ಎಂದು ವಿಚಾರಿಸಿದಳು. ಇವನು ಸಂಗತಿಯನ್ನೆಲ್ಲಾ 
ಹೇಳಿದನು. ಅವಳು “ ಮಂತ್ರಿಯ ಮೋಸಕ ಕ್ಸ ಏತಕ್ಕೆ ಒಪ್ಪಿಗೆ ಕೊಟ್ಟಿ 9೫ 
ಎಂದು ಇವನನ್ನು ಖಂಡಿಸಿ ತಾತ, “ ಊರ ಮುಂದಲ ಕಾಳಿಕಾದೇವಿ 
ಯನ್ನು ಬೇಡಿ ನರ ಪಡೆ ಹೋಗು ” ಎಂದು ಕಳುಹಿಸಿದಳು. ಇವನು ದೇವಿಯ 
ಸನ್ನಿ ಧಗ ಹೋದನು. ಭಕ್ತಿಯಿಂದ ವರ ಬೇಡಿದನು. ಡೇವಿ ಪ್ರತ್ಯಕ್ಷ 
ಛಾದಳು, ಇವನ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಬರೆದಳು. ತಕ್ಷಣ 
ಇವನಿಗೆ ಭಾಷೆಯಲ್ಲಿ ಪಾಂಡಿತ್ಯ ಬಂದಿತು. ಕಾವ್ಯ ಬರೆಯುವ ಪ್ರೇರಣೆ 
ಹುಟ್ಟಿ ತು. ದೇವಿಯನ್ನು ಸ್ತೋತ್ರಮಾಡಿ ಹೊರಗೆ ಬಂದು ಇವನು 
ಅರಮನೆಗೆ ಹಿಂತಿರುಗದೆ ದೇಶಯಾಕ್ರೆ `ಜೊರಟುಬಟ ನು. ಪತಿ ಹಿಂತಿರುಗದೆ 
ಹೋಗಿ ಅನನು ಏನಾದನೋ ಎನ್ನು ವುದು ತಿಳಿಯಲ್ಲ, ರಾಜಕುಮಾರಿ ಅಗ್ನಿ 
ಪ್ರವೇಶಮಾಡಿ ಪ್ರಾ ಬಿಟ್ಟ ಧು. 

ಕನಿ ಹ ಧಾರಾನಗರವನ್ನು ಸೇರಿದನು. ಬ 
ವರಪ್ರಸಾದದಿಂದ ಕವಿಯಾದ ಕಾಳಿದಾಸ ಶ್ರೇಷ್ಠವಾದ ತನ್ನ ಕವಿತ್ಚದಿಂದ 
ಸ್‌ ಕ್ಷಪಾತಿಯಾದ ಭೋಜರಾಜನ ಅನುಗ್ರ ಹವನ್ನು ಪಡೆದನು. ತನ ಷ್ಟು 
ಶಕ್ತರಲ್ಲದ ಕವಿಗಳ ಮಧ್ಯೆ ಬಾಳಿದನು. ಅವರ ಈರ್ನೆಗೆ ಗುರಿಯಾದನು. 

ಪ್ರ ವೇಶಮಾಡಿದ a ಸಕತ ರಾಜಧಾನಿಯಲ್ಲಿ ಒಬ್ಬ ವೇಶ್ಯೆ ಯ 
Hi ಹುಟ್ಟಿ ದಳು. ಕಾಳಿದಾಸ ಅವಳೊಂದಿಗೆ ಸ್ನೇಹ ಗ 
ಜೊತೆಯ ಜನ ಇವನನ್ನು 'ನಿಂದಿಸಿದರು. ಹಾಸ್ಯ Ln ಯಾರೋ 
ದೊರೆಗೆ ಜಾಡಿ ಹೇಳಿದರು. ದೊರೆ ಚಾಡಿಯನ್ನು ನಂಬಿ ಕನಿಯನ್ನು 
ಆಕ್ಷೇಪಿಸಿದರು. ಕಾಳಿದಾಸ ನಗರವನ್ನು ಬಿಟ್ಟು ಎತ್ತಲೋ ಹೊರಟು 
ಹೊಟದನು. ದೊರೆ ಸ ಶ್ಟ್ರಾತ್ತಾಸ ಪನಟ್ಟು ಇವನನ್ನು ಹುಡುಕಿಹಿದನು. ಇವನು 


' ಸಿಕ್ಕಲಿಲ್ಲ. ಹಲವು ತತ ನಂತರ ಕನಿ ತಾನೇ ರಾಜಧಾನಿಗೆ ಬಂದನು. 


vi 


ದೊರೆ ಇವನನ್ನು ಒಪ್ಪಿಕೊಂಡು ಮರ್ಯಾದೆಯಿಂದ ಕಂಡನು; ಅವನನ್ನು 
ಆಸಾ ನದ ಮುಖ್ಯ ಕವಿಯಾಗಿ ನೇಮಿಸಿ ಗೌರವದಿಂದ ಬಾಳಿಸಿದನು. 

ಕನಿ ಮೀನು ತಿನ್ನು ತಿದ್ದನು. ಒಂದುದಿನ ಇವನು ಒಂದಷ್ಟು 
ಮೀನನ್ನು ಕೊಂಡು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ಹೊಟ್ಟಿ 
ಉರಿಯ ಜನ ಎದುರಿಗೆ ಬಂದು, “ ಇದೇನಯ್ಯ, ಏನನ್ನು ಹೊತ್ತುಕೊಂಡ 
ಹೋಗುತ್ತಿದ್ದೀಯೆ? ಮೀನಿನ ವಾಸನೆ ಬರುತ್ತದಲ್ಲ?” ಎಂದರು. ಕನಿ 
“ ಇದು ಶ್ರೇಷ್ಠ ಜಾತಿಯ ಒಂದು ಹೊ, ಮೀನಿನ ವಾಸನೆ ಏತರದು? ಒಳ್ಳೆ 
ಕಂಪು” ಎಂದನು. ಅವರು ಹೌದೆ ! ಕಟ್ಟನ್ನು ಬಿಚ್ಚು ನೋಡೋಣ ' 
ಎಂದರು. ಇವನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ನೀನಲ್ಲ, ಹೂ ಇದ್ದಿತು 
ಮೀನಿನ ವಾಸನೆ ಅಲ್ಲ, ಗಂ ಎಂದು ಸೌರಭ ಹೊಮ್ಮಿತು. 

ಕಾವ್ಯ ಎಂದರೆ ಏನೆಂದು ತಿಳುವಳಿಕೆ ಇಲ್ಲದ ಒಬ್ಬ ಮನುಷ್ಯ ಅನೇ 
ಸಾನಿರ ಶ್ಲೋಕಗಳ ಒಂದು ಕಂತೆಯನ್ನು ಬರೆದು ರಾಜಧಾನಿಗೆ ಬಂದನು 
ರಸವಿಲ್ಲದ ಒಣಮಾತಿಗೆ ದೊರೆಯ ಮನ್ನಣೆಯನ್ನು ಪಡೆಯಬೇಕೆಂದು ಅವ 
ಆಸೆ. ಕಾಳಿದಾಸ ಎಳ್ಳಿನ ಗಿಡದ ಒಣ ಕಡ್ಡಿಯನ್ಟನ್ನು ಸೇರಿಸಿ ಎಮ್ಮೆ ಕಟ್ಟು 
ಹಗ್ಗದಿಂದ ಅದನ್ನು ಕಟ್ಟಿ, ಕಟ್ಟನ್ನು ಕಂಕುಳಲಿಟ್ಟು ಕೊಂಡು, ದೊಕೆ 
ಸಭೆಗೆ ಬಂದನು. ದೊರೆ ಇದು ಏನು ಎಂದು ಕೇಳಿದನು. ಕಾಳಿದಾ 
« ೮ ಕಾವ್ಯದಂತೆ ಇದು ಒಂದು ಕಾವ್ಯ » ಎಂದನು. -" ಇದರ ಹೆಸರೇನು? 
“ ತಿಲಕಾಷ್ಟ ಮಹಿಷ ಬಂಧನ ”. ಸಭೆಯಲ್ಲಿ ಕೆಲವರು ನಕ್ಕರು; ಕೆಲವ 
ಮುಖ ಸಿಣುಕಿದರು. 

ಒಮ್ಮೆ ಕಾಳಿದಾಸ್ಕ ದಂಡಿ, ಇವರಲ್ಲಿ ಯಾರ ಕನಿತೆ ಶ್ರೇಷ್ಠ ಎಂ 
ಪ್ರಶ್ನೆ ಬಂದಿತು. ಇದನ್ನು ನಿರ್ಣಯಿಸುವುದಕ್ಕೆ ಯಾರಿಗೂ ಧೈರ್ಯವೀಿ 
ದಂಡಿ ಒಂದು ದಿನ ಇವರಿಬ್ಬರೇ ಇದ್ದಾಗ, “ ನಾನು ಹೆಚ್ಚೋ, ನೀ 
ಹೆಚ್ಚೋ? ಸರಸ್ವ ತೀದೇನಿಯನ್ನು ಕೇಳೋಣ? ಎಂದನು. ಕಾಳಿದಾ 
« ಆಗಲಿ” ಎಂದನು. ಇಬ್ಬರೂ ಬೇಡಿದರು. ದೇವಿ ಪ್ರತ್ಯಕ್ಷನಾದಳ 
ದಂಡಿ ಒಂದು ಶ್ಲೋಕನನ್ನು ಹೇಳಿದನು. ಕಾಳಿದಾಸ ಒಂದು ಶ್ಲೋಕವನ 
ಹೇಳಿದನು. ಶ್ಲೋಕ ಯಾವುವು ಈಗ ನಮಗೆ ಗೊತ್ತಿಲ್ಲ. ಶ್ಲೋಕಗಳ 
ಹೇಳಿದ ಮೇಲೆ ಕನಿಗಳು ತೀರ್ಪನ್ನು ಬೇಡಿ ಕೈಮುಗಿದು ನಿಂತರು. ದೇ 


ಕ 


vii 

4 ಕವಿರ್ದಂಡೀ ಕನಿರ್ದಂಡೀ ಕವಿರ್ಹಂಡೀ ನ ಸಂಶಯಃ » ಎಂದಳು. ದಂಡಿಗೆ 
ತುಂಬ ಸಂತೋಷ ಆಯಿತು. ಅವನು ಹೆಮ್ಮೆಯಿಂದ ಕಾಳಿದಾಸನ ಕಡೆಗೆ 
ನೋಡಿದನು.  ಕಾಳಿದಾಸೆನಿಗೆ ಅಸಾಧ್ಯ ಕೋಪ ಬಂದಿತು. ಅವನು 
«ಹೇ ರಂಡೇ ಅಹಂ ಕೋವಾ? ಎಂದು ಕೇಳಿದನು. ದೇವಿ “ ತ್ವನೇವಾಹಂ 
ತ್ವಮೇವಾಹಂ ತ್ರಮೇವಾಹೆಂ ನ ಸಂಶಯಃ? ಎಂದಳು; ಮರೆಯಾದಳು. 
ಕಾಳಿದಾಸ ಎಲ್ಲ ಕವಿಗಳಿಗಿಂತ ಹೆಚ್ಚು ಎಂದು ಕವಿಸಮುದಾಯ ಒಪ್ಪಿತು. 

ಕಾವ್ಯ: ಅಕ್ಷರದಲ್ಲಿ ಶಬ್ದದಲ್ಲಿ, ಗಣದಲ್ಲಿ, ದೋಷವಿಲ್ಲದೆ ಇರಬೇಕು. 
ಇದು ಯಾವುದರಲ್ಲಿ ದೋಷ ಇದ್ದರೂ ಅದನ್ನು ರಚಿಸಿದ ಕವಿಗೆ ಕೆಡಕು ; 
ಅಂಥ ಕವಿಶೆಯಿಂದ ಲೋಕಕ್ಕೂ ಕೆಡಕು. ದೋಷ ಇಲ್ಲದೆ ಪೂರ್ಣವಾಗಿ 
ಶುದ್ಧ ಆದ ಕವಿತೆಯನ್ನು ಶ್ರೇಷ್ಠ ಕನಿ ನಿರ್ಮಿಸಿದಾಗ ಕವಿತೆಯ ಭಾವ ತಕ್ಷಣ 
ಸಿದ್ಧಿಸುತ್ತದೆ. ಇದು ಕವಿಕುಲದ ನಂಬಿಕೆ. ಗೋಷ್ಠಿಯಲ್ಲಿ ಒಂದುಸಲ 
ಇದರ ಮಾತು ಬಂದಾಗ, ಬಲ್ಲವರು ಇದು ಸತ್ಯ ಎಂದು ಹೇಳಿದರು. 
ಭೋಜನಿಗೆ ಇದನ್ನು ಪರೀಕ್ಷಿಸಬೇಕೆಂದು ತೋರಿತು. ಕೆಲವು ದಿನದ ನಂತರ 
ಅವನು ಕಾಳಿದಾಸನಿಗೆ “ ದೊರೆ ತೀರಿಕೊಂಡನು,” ಎಂದು ಒಬ್ಬ ಮನುಷ್ಯನ 
ಮೂಲಕ ಹೇಳಿಕಳುಹಿಸಿದನು. ಸುದ್ದಿ ಮುಟ್ಟಿ ದಾಗ ಕಾಳಿದಾಸ ಒಂದು 
ಶ್ಲೋಕವನ್ನು ರಚಿಸಿ ಹೇಳಿದನು. “ ಅದ್ಯ ಧಾರಾ ನಿರಾಧಾರಾ ನಿರಾನಂದಾ 
ಸರಸ್ಪತೀ ಪಂಡಿತಾಃ ಖಂಡಿತಾಶ್ಚೈವ ಭೋಜರಾಜೇ ದಿನಂಗತೇ” ಇದು 
ಶ್ಲೋಕ. ಇವನು ಈ ಶ್ಲೋಕವನ್ನು ಹೇಳಿದ ವೇಳೆಗೆ ಸರಿಯಾಗಿ ಅಲ್ಲಿ 
ಅರಮನೆಯಲ್ಲಿ ದೊರೆ ಸತ್ತುಬಿದ್ದನು. ಮತ್ತೊಬ್ಬ ಮನುಷ್ಯ ಓಡಿ ಬಂದು 
 ಕಾಳಿದಾಸನಿಗೆ ಇದನ್ನು ತಿಳಿಸಿದನು. “ಇದೇನು ಈಗ ಹೇಳುತ್ತಿದೀಯೆ ? 
ಮೊದಲು ಬಂದ ಸುದ್ದಿಯ ಮಾತು ಹೇಗೆ?” ಎಂದು ಕಾಳಿದಾಸ ಕೇಳಿದನು. 
ಸುದ್ದಿ ತಂದವನು, ಅದು ಇವನ ಕಾವ್ಯದ ಯೋಗ್ಯತೆಯನ್ನು ಸರೀಕ್ಷಿಸಲು 
ಹೇಳಿದ ಸುಳ್ಳು, ಎಂದು ತಿಳಿಸಿದನು. ' ಕಾಳಿದಾಸ, ದೊರೆಗಳು ಹೀಗೆ 
ವಿಷಪರೀಕ್ಷೆ ಮಾಡಬಹುದೇ ಎಂದು ವಿಷಾದಿಸಿ ಆ ಶ್ಲೋಕವನ್ನೇ ಸ್ವಲ್ಪ ಜೇರೆ 
ಮಾಡಿ ಮತ್ತೆ ಹೇಳಿದನು : “ ಅದ್ಯಧಾರಾ ಸದಾಧಾರಾ ಸದಾನಂದಾ ಸರಸ್ವತೀ 
ಸಂಡಿತಾ ಮಂಡಿತಾಶ್ಟೆ ಹ ಭೋಜರಾಜೇ ಭುನಂಗತೇ.” , ಇವನು ಇಲ್ಲಿ ಈ 
ಶ್ಲೊ (ಕವನ್ನು ಉಚ್ಚರಿಸಿ ಮುಗಿಸುವ ವೇಳೆಗೆ ಅಲ್ಲಿ ದೊರೆಗೆ ಮರಳಿ ಪ್ರಾಣ 


ಈ 


೪111 
ಬಂದಿತು. ಅವನು ಎದ್ದು ಕುಳಿತನು. ಆಗ ಒಟ್ಟು ರಾಷ್ಟ್ರಕ್ಕೇ ತಿಳಿಯಿತ 
ಇಳಿದಾಸನ ವಾಣಿ ಪ್ರಸಾದವಾಣಿ, ಅವನ ನಾಲಗೆ ಏನು ನುಡಿದರೆ ಅದ 
ಫಲಿಸುತ್ತದೆ, ಎನ್ನು ವುದು. 
ಕಾಳಿದಾಸನನ್ನು ಕುರಿತು ನಾನು ಕೇಳಿರುವ ಇನ್ನೊಂದು ಕಹೆಯನ: 
ಹೇಳಲು ಸ್ವಲ್ಪ ಸೆಂಕೋಚಸಟ್ಟು ನಾನು ಸಾಹಿತ್ಯ ಪ್ರೇರಣೆ ಪುಸ್ತಕದ 
ಬರೆಯಲಿಲ್ಲ. ಸಭೆಗಳಲ್ಲಿ ಕೆಲವು ವೇಳೆ ಅದರ ಮೂರನೆಯ ಕಾಟದ ಮಾತನ: 
ತೇಲಿಸಿ ಹೇಳಿದ್ದುಂಟು. ಅದನ್ನು ಈ ಮುನ್ನ ಕೇಳದಿರುವ ಜನರಿಗೆ ಅದ 
ತಿಳಿಯಲಿ ಎಂಬ ಉದ್ದೇಶದಿಂದ ಇಲ್ಲಿ ಹೇಳುತ್ತೇನೆ. 
ಕಾಳಿದಾಸನಿಗೆ ಬಾಲ್ಯದಲ್ಲಿ ಪಾಠ ಹೇಳಿದ ಗುರು ಒಬ್ಬರಿದ್ದರ: 
ಆಸ್ಥಾ ನದಲ್ಲಿ ಕನಿಯಾಗಿ, ಪ್ರಭುಸನ್ಪಿಧಿಯಲ್ಲಿ ಪ್ರಭಾವಂತನಾಗಿ ಇರು: 
ಶಿಷ್ಯನ ಸಹಾಯದಿಂದ ಪ್ರಭುವಿನ ದರ್ಶನಮಾಡಿ ಪ್ರಯೋಜನ ಸಡೆಯೋಃ 
ಎಂದು ಗುರು ಒಮ್ಮೆ ರಾಜಧಾನಿಗೆ ಬಂದರು. ಪ್ರಭುವಿನ ಎದುರಲ್ಲಿ ತೋರಿ; 
ಬಹುದಾದ ಪಾಂಡಿತ್ಯ ಈ ಗುರುವಿಗೆ ಇಲ್ಲ. ಆದರೂ ಇವರಿಗೆ ಹೀಗೆಂದ 
ಹೇಳಿ ಆಶೆಯನ್ನು ಮುರಿದು ಹಾಗೆಯೇ ಹಿಂದಕ್ಕೆ ಕಳುಹಿಸುವುದು ಶಿಷ್ಯನಿ: 
ಬೇಡ ಎನ್ನಿಸಿತು. ಅವನು ಅವರಿಗೆ “ ನಾನು ನಿಮ್ಮನ್ನು ಹೊಗಳಿ ಪ್ರ 
ಗಳಲ್ಲಿ ನಿಜ್ಞಾ ಸನೆ ಮಾಡಿಕೊಳ್ಳು ತ್ತೇನೆ. ತಾವು ಪ್ರಭುಗಳಿಗೆ ಒಂದೇ ಒಂ 
ವಾಕ್ಯವನ್ನು ಹೇಳಿ ಸುಮ್ಮನಾಗಿ ” ಎಂದನು. ಗುರು ಒಪ್ಪಿದರು. ಕಾಳಿದಾ 
« "ತ್ರಿಪೀಡಾ ಪರಿಹಾರೋಜಸ್ತು' ಎನ್ನು ವುದು ವಾಕ್ಯ ; ನಾಲ್ಕು ಸ 
ಬಾಯಲ್ಲಿ ಹೇಳಿಕೊಳ್ಳಿ » ಎಂದನು. ಇವರು ಇದೇನು ಕಷ್ಟ ? ಹೇಃ 
ತ್ತೇನೆ, ನಡಿ” ಎಂದರು. ಇಬ್ಬರೂ ಪ್ರಭುಸನ್ನಿಧಿಗೆ ಹೋದರು. ಪರಿಚಯ 
ಮಾತು ಮುಗಿದ ಮೇಲೆ ಗುರು ಪ್ರಭುನಿನ ಹತ್ತಿ ರಕ್ತ ಹೋಗಿ, ಅವನ 
ಕೈಯಲ್ಲಿ ಎರಡು ನಿಂಬೆಹಣ್ಣನ್ನು ಇಟ್ಟು, “ ತ್ರಿಪೀಡಾ ಅಸ್ತು” ಎಂದರ 
ಪ್ರಭುವಿಗೆ, ಇದೇನು ಶಾಸದ ಮಾತು ಎಂದು ಶಂಕೆ ಆಗಿ, ಅದು ಮುಖದ 
ಕಂಡಿತು.  ಕಾಳಿದಾಸೆ ಒಡನೆ ಅವನ ಕಿವಿಯ ಹತ್ತಿರ ಮುಖ ಇ 
«4 ಹಿರಿಯರ ಅರ್ಥ ತುಂಬ ಒಳ್ಳೆಯದು. ತಿಳಿಸಬೇಕೆಂದರೆ ಅರಿಕೆ ಮಾ 
ತ್ತೇನೆ? ಎಂದನು., ಪ್ರಭು, “ಏನು? ತಿಳಿಸಿ” ಎಂದನು. ಕಾಳಿದಾ 
ವಿವರಿಸಿದನು: . “ ಪ್ರಭುಗಳಾದವರಿಗೆ ಮೂರು ಪೀಡೆ ತುಂಬ ಇಷ್ಟ 


IX 

ಮೊದಲನೆಯದು ಸಭೆಯಲ್ಲಿ ಕುಳಿತಾಗ ಯಾಚಕರ ಪೀಡೆ; ಎರಡನೆಯದು 
ಊಟಕ್ಕೆ ಕುಳಿತಾಗ ಎಳೆಯ ಮಗು ತೊಡೆಯಮೇಲೆ ಕುಳಿತು ನನಗೆ ಇದನ್ನು 
ಕೊಡು ಅದನ್ನು ಕೊಡು ಎಂದು ಪೀಡಿಸುವುದು. ಮೂರನೆಯದು ಹಾಸಿಗೆ 
ಯಲ್ಲಿ ಇಷ್ಟ ಳಾದ ಹೆಣ್ಣಿನ ಪೀಡೆ. ಸನ್ನಿಧಾನಕ್ಕೆ ಈ ಮೂರು ಫೀಡೆಗಳೂ 
ಹೇರಳವಾಗಿ ಇರಲಿ ಎಂದು ನನ್ನ ಗುರುಗಳ ಹರಕ್ಕೆ” ಎಂದನು. ಪ್ರಭು 
ನಕ್ಕು ಸಂತೋಷಸಟ್ಟು, ಹೀಗೆ ಹರಸಿದ ವೃದ್ಧ ನಿಗೆ ತುಂಬ ಧನವನ್ನು ಸಲ್ಲಿಸಿ 
ಮರ್ಯಾದೆವಾಡಿ, ಅತನನ್ನು ಕಳುಹಿಸಿಕೊಟ್ಟನು. 

ಕನಿಯನ್ನು ಕುರಿತು ಮತ್ತೊಂದು ಇಂಥ ಕತೆ ಈಚೆಗೆ ನೆನಪಿಗೆ 
ಬಂದದ್ದು ಹೀಗಿದೆ. ಕವಿ ಸಹಜವಾಗಿ ಉದಾರಿ. ಯೋಗ್ಯತೆ ಇದ್ದ ವರು, 
ಇಲ್ಲದವರು ಯಾರೇ ದೊರೆಯ ಬಳಿ ಯಾಚನೆಗೆ ಬಂದನರು, ಅವರಿಗೆ ಒಪ್ಪಿ ಸು 
ವುಡಕ್ಟಾಗಿ ಒಂದು ಶ್ಲೋಕ ಬೇಕೆಂದರೆ ಇವನು ಅದನ್ನು ರಾಸು ವ 
ಅವರು ಅದನ್ನು ದೊರೆಗೆ ಒಪ್ಪಿಸಿ ಸನ್ಮಾನ ಪಡೆದು ನಡೆಯುವರು. ಕವಿ 
ದೊರೆಯ ಮಧ್ಯೆ ವಿರಸ ಮೂಡಿ ಇವನು ಮರೆಯಲ್ಲಿದ್ದ ದಿನದಲ್ಲಿ ಒಬ್ಬ ಶ್ಲೋಕ 
ರಚನಕಾರ “ ಭೋಜನಂ ದೇಹಿ ರಾಜೇಂದ್ರ ಫೃತಸೂಸ ಸಮನ್ಸಿತಂ” ಎಂಬ 
ಅರ್ಧ ಶ್ಲೋಕವನ್ನು ರಚಿಸಿ ಇವನ ಬಳಿಗೆ ಬಂದು ಇದನ್ನು ಮುಗಿಸಿಕೊಡು 
ಎಂಡು ಬೇಡಿದನು. ಕಾಳಿದಾಸ, * ಮಾಹಿಷಂಚ ಶರಚ್ಚಂದ್ರ ಚಂದ್ರಿಕಾ 
ಧವಳಂ ದಧಿ” ಎಂದು ಅರ್ಧ ಶ್ಲೋಕವನ್ನು ಸೇರಿಸಿಕೊಟ್ಟ ನು. ಶ್ಲೋಕಕಾರ 
ಅದನ್ನು ದೊರೆಯ ಬಳಿಗೆ ತೆಗೆದುಕೊಂಡು ಹೋದನು. ದೊರೆ ಅದನ್ನು 
ನೋಡಿದ ಒಡನೆ. ಎರಡನೆಯ ಭಾಗ ಕಾಳಿದಾಸನ ರಚನೆ ಎಂದು ಕಂಡು 
ಕೊಂಡನು. ಯಾಚಕ ಕವಿಯನ್ನು ಇದನ್ನು ಬರೆದುಕೊಟ್ಟ ವರು ಯಾರು 
ಎಂದು ಕೇಳಿದನು. ಅವನಿರುವ ಸ್ಪ ನನ್ನು 'ಜೀಳಿದರೆ ಎ ಧನ ಕೊಡು 
ತ್ರೇನೆ ಎಂದನು. ಶ್ಲೋಕಕಾರ ಶೆ ಶೊ (ಕದ ರಡ ನೆಯ ಅರ್ಧ ಕಾಳಿದಾಸನದು 
ಹೌದು ಎಂದು ಒಸ್ಪಿಕೊಂಡು ಸಲ್‌ ಇರುವ ಸ್ಥ ಳವನ್ನು. ದೊರೆಗೆ 
ತಿಳಿಸಿದರು. ದೊರೆ ಕಾಳಿದಾಸನ ಬಳಿಗೆ ಸ್ನೇಹಿತರನ್ನು ಕಳುಹಿಸಿ ಅವನ 
ಕ್ಷಮೆ ಬೇಡಿ ಅವನನ್ನು ಬರಮಾಡಿಕೊಂಡು ಅವನನ್ನು ಮೊದಲಿನಂತೆ ಗೌರವ 
ದಿಂದ ಕಂಡನು. 

ಇವೆಲ್ಲ ಕಾಳಿದಾಸ ಎಂಬ ಹೆಸರಿನ ಕನಿ ಒಬ ನೇ ಇದ್ದ ಎಂಬ 


X 


ತಿಳಿವಳಿಕೆಯ ಕಥೆಗಳು. ಸಂಸ್ಕೃತ ಸಾಹಿತ್ಯದಲ್ಲಿ ಏಡೋ ಆರೋ ಕಾಳಿದ 
ಉಲ್ಲೇಖ ಇದೆ ಎಂದು ಪಂಡಿತರು ನಿರ್ಣಯಿಸಿದಾರೆ. ಅವರಲ್ಲಿ ಒಬ್ಬ 
ನಮ್ಮ ಮಹಾಕವಿ. 

ಮಹಾಕನಿ ಕಾಳಿದಾಸನ ಕಾಲ ಯಾವುದು ಎಂಬ ವಿಷಯದಲ್ಲಿ 
ಚರ್ಜೆ ನಡೆದಿದೆ. ಕರ್ಣಾಟಕ ವಿಶ್ವವಿದ್ಯಾಲಯ ಪ್ರಕಟಿಸಿರುವ 
ಕರಮರ್‌ಕರ್‌ ಅವರ ಇಂಗ್ಲಿಷ್‌ ಪುಸ್ತಕ, ಮೈಸೂರು ನಿಶ್ಚವಿದ್ಯಾ 
ಪ್ರಕಟಿಸಿರುವ ಶ್ರೀ ಎ. ಆರ್‌. ಕೃಷ್ಣ ಶಾಸ್ತ್ರಿ ಗಳವರ “ ಸಂಸ್ಕೃತ ನಾ 
ಕನ್ನಡ ಪುಸ್ತಕದಲ್ಲಿರುವ ಕಾಳಿದಾಸನನ್ನು ಕುರಿತ ಅಧ್ಯಾಯ, ಶ್ರೀ 
ರಂಗಾಚಾರ್ಯರವರ “ ಕಾಳಿದಾಸ ? ಗ್ರಂಥ, ಈ ವಿಷಯವನ್ನು ವಿವರ 
ಚರ್ಚಿಸಿವೆ. ಈ ಸಂದರ್ಭದಲ್ಲಿ ಹೇಳಿರುವ ವಿಷಯವನ್ನೆಲ್ಲ ಪರಿಶೀಲಿ 
ಮಹಾಕವಿ ಕಾಳಿದಾಸ ಉಜ್ಜಯಿನಿಯಲ್ಲಿ ಕ್ರಿ.ಪೂ. ಮೊದಲ ಶತಮಾ 
ಶಕೆಪುರುಷ ವಿಕ್ರಮಾದಿತ್ಯರಾಜನ ಕಾಲದಲ್ಲಿ ಇದ್ದ ನೆಂದು ಹೇ 
ಸಂಪ್ರದಾಯ ಅಂಗೀಕಾರಾರ್ಹ ಎಂದು ಕಾಣುತ್ತದೆ. 

ಧಾರಾನಗರದ ಭೋಜರಾಜನ ಆಸ್ಥಾ ನದಲ್ಲಿ ಒಬ್ಬ ಕಾಳಿದಾಸ 
ನಾದರೆ ಅವನು ಮಹಾಕನಿ ಕಾಳಿದಾಸ ಅಲ್ಲ. ಭೋಜರಾಜನ ಕಾಲ ಕ್ರಿ 
೧೦ನೆಯ ಶತಮಾನ. 

ಇದು ಮತ್ತೊಬ್ಬ ಕಾಳಿದಾಸನನ್ನು ಕುರಿತ ಒಂದು ಕಥೆ. 

ಕಾಳಿದಾಸ ಸಿಂಹಳದ ಮಹಾರಾಜ ಕುಮಾರದಾಸನ ಬಳಿ ಸನಿಯೆ. 
ಯಾಗಿದ್ದ. ಕುಮಾರದಾಸ ಕವಿ. ಅವನ ವೇಶೈ ಒಬ್ಬಳು ಕಮಲ ; 
ಹೆಸರಿನವಳು ಇದ್ದಳು. ಕುಮಾರದಾಸೆ ಅವಳ ಮನೆಯ ಗೋಡೆಯ ವೆ 
ಒಂದು ಶ್ಲೋಕದ . ಮೊದಲ ಪಾದವನ್ನು ಬರೆದು ಅದನ್ನು ಪೂರ್ತಿ ವ 
ದವರಿಗೆ ಭೂರಿಧನ ಸನ್ಮಾನ ನೀಡುವುದಾಗಿ ಘೋಷಣೆ ಮಾಡಿಸಿದನು. ೬ 
ಶ್ಲೋಕ ಇದು: “ ಕಮಲೇ ಕಮಲೋತ್ಪತ್ತಿಃ ಶ್ರೂಯತೇ ನ ತುದ್ಭಶ್ಯತೆ 
ಕಾಳಿದಾಸ “ ಬಾಲೇ ತವಮುಖಾಂಭೋಜೇ ದೃಷ್ಟಮಿಂದೀವರದ್ದಯ 
ಎಂದು ಬರೆದು ಶ್ಲೋಕವನ್ನು ಪೂರ್ಣಮಾಡಿದನು. ಸನ್ಮಾನದ ದ 
ಮೇಲಣ ದುರಾಶೆಯಿಂದ ವೇಶ್ಯೆ ಕಾಳಿದಾಸನನ್ನು ಕೊಂದಳು. ಸ್ನ್ಟೇಶಿ 


೫1 


ಸಾವಿನಿಂದ ದುಃಖಪ ಪಟ್ಟಿ ದೊರೆ ಅವನ ಚಿತೆಯನ್ನು ತಾನೂ ಹೊಕ್ಕು 

ತೀರಿಕೊಂಡನು. 

ಕುಮಾರದಾಸ ಸಿಂಹಳದ ರಾಜನಾಗಿದ್ದದ್ದು ಕ್ರಿ.ಶ. ೬ನೆಯ ಶತಮಾನ 
ದಲ್ಲಿ. “ ಜಾನಕೀಹರಣ ” ಎಂಬ ಕಾವ್ಯ ಇವನ ರಚನೆ. 

ಇಲ್ಲಿ ಉಕ್ತವಾಗಿರುವ ಕಾಳಿದಾಸ ಮಹಾಕವಿ ಕಾಳಿದಾಸ ಅಲ್ಲ. 
ಮಹಾಕವಿ ಆರನೆಯ ಶತಮಾನಕ್ಕೆ ಹಿಂದೆ ಇದ್ದವನು. 

ಕಾಳಿದಾಸನ ಗೃ ಹಜೀವನದ ನಿಚಾರ ಯಾವ ವಿವರವೂ ತಿಳಿದುಬಂದಿಲ್ಲ. 
ಅನನ ಹೆಂಡತಿಯ ಹೆಸರು ಕಮಲಾ ಎಂದು ಕೆಲವರು ಹೇಳುತ್ತಾರೆ. ಇದಕ್ಕೆ 
ಆಧಾರ “ ಕಮಲೇ ಕಮಲೋತ್ಸತ್ತಿಃ ಎಂದು ಮೊದಲಾಗುವ ಮೇಲೆ 
ಹೇಳಿದ ಶ್ಲೋಕ. ಹೆಂಡತಿಯ ಹೆಸರು ಶೋಭನಾ ಎಂದು ಇನ್ನು ಕೆಲವರ 
ಊಹೆ. ಇದಕ್ಕೆ ಆಧಾರ ಕುಮಾರ ಸಂಭವದಲ್ಲಿ ಬರುವ “ ತದಿದಂ ಸರಿರಕ್ಷ 
ಶೋಭನೇ” ಎಂದು ಆರಂಭವಾಗುವ ಒಂದು ಶ್ಲೋಕ. 

ಕಾಳಿದಾಸ ಎನ್ನುವ ಹೆಸರಿನಿಂದ ಕನಿ ವಂಗದೇಶದವನೆಂದು ಕಾಣುತ್ತದೆ 
ಎಂದು ಒಂದು ವಾಡ ಕಾಳಿಪೂಜೆ ಬಹಳವಾಗಿ ಬಳಕೆಯಲ್ಲಿರುವುದು ವಂಗ 
ದೇಶದಲ್ಲಿ. | 

ಕಾಳಿದಾಸ ಕೇಸರಿ ಪುಷ್ಪವನ್ನು ಹಲವು ಸಲ ಹೊಗಳಿದ್ದಾನೆ. 
ಹಿಮಾಲಯದ ಪ್ರದೇಶವನ್ನು ಚೆನ್ನಾಗಿ ನೋಡಿದ್ದ ನೆನ್ನು ವುದನ್ನು ಅವನ 
ಕಾವ್ಯ ತೋರಿಸುತ್ತದೆ. ಆದ್ದರಿಂದ ಇನನ ಹುಟ್ಟು ನೆಲ ರ ಇದ್ದಿರ 
ಬೇಕು. ಇದು. ಇನ್ನೊ ಂದು ವಾದ. 

ಕವಿ ಮಾಳನ ಪ್ರದೇಶದ ಸಣ್ಣ ಗುಡ್ಡ ಗಳನ್ನೂ ಸಣ್ಣ ನದಿಗಳನ್ನೂ 
ಬ ಅಕ್ಕರೆಯಿಂದ ಸ ನೆ. ಬ ೀಫದೂತ ಕಾವ್ಯ ದಲ್ಲಿ ೨೫ ಸ್ಪ ಛಗಳ 

ಹೆಸರು ಬರುತ್ತದೆ. ೨೫ರಲ್ಲಿ ಜನ್ನಿ ರಡು ಮಾಳವನೇಶತೆ ” ಸಂಬಂಪಿಸಿವೆ. 

ಕನಿ ಮೇಘಕ್ಕೆ. “ ನಿನ್ನ ಹಾಂಯಿಂದ ಒಂದು ಪಕ್ಕಕ್ಕಿರುವುದಾದರೂ ನೀನು 
ಉಜ್ಜ ಯಿನಿಗೆ ಹೋಗು ” ಎನ್ನು ತ್ರಾ ತನೆ... ಉಜ _ಯಿನಿಯ ಪ ಸಕ್ಕದ ಮಹಾಕಾಳ 
ವನ್ನು ಹೊಗಳುತ್ತಾನೆ. 

ಕಾಳಿದಾಸ ಎಂಬ ಹೆಸರಷ್ಟರಿಂದ ಕವಿ ವಂಗದೇಶದವನೆಂದು ನಿರ್ಧರಿಸು 


೩11 
ವುದೂ, ಕೇಸರ ಪುಷ್ಪ ವನ್ನು ಹೊಗಳಿರುವುದರಿಂದ ಅವನು ಕಾಶ್ಮೀರ ದೇಶದವ 
ನೆನು ಕ್ಮ ವುದೂ ಅತಂತ್ರ ಸ 

ಮಾಲವ ನೀಶವನ್ನು ಕುರಿತ ಪ್ರೇಮ, ಉಜ್ಜ ಕ ಯಿನಿಯನ್ನು ಕುರಿತ 
ಅಭಿಮಾನ, ಇವುಗಳ ಹ ಕ್‌ ಮಾಲವ ದೇಶದಲ್ಲಿ ಹುಟ್ಟ i 
ಉಜ್ಜಯಿನಿಯಲ್ಲಿ ಬಾಳಿರಬೇಕು, ಎಂದು ಊಹಿಸ ವುದು ಹೆಚ್ಚು ಯುಕ್ತ 
ಎಂದು ಕಾಣುತ್ತದೆ. 

ಈ ನಾಟಕದಲ್ಲಿ ಮೇಲೆ ಹೇಳಿರುವ ದಂತಕತೆಗಳನ್ನೂ ಐತಿಹಾಸಿಕ 
ವಿವರಗಳನ್ನೂ ಆಧಾರವಾಗಿರಿಸಿಕೊಂಡು, ಕವಿಯನ್ನು ಕ್ರಿ.ಪೂ. ಮೊದಲ 
ಶತಮಾನದಲ್ಲಿ ಮಾಲನವನ್ನು ಆಳಿದ ವಿಕ್ರ ಮಾದಿತ್ಯನ ಕಾಲದವನೆಂದೂ, 
ಆ ದೇಶದ ಒಂದು ಸೀಮೆ ಆದ ರಾಮಗಿರಿಯ ಅರಸನ ಮಗನೆಂದೂ, ಅವನು 
ಒಂದು ಕಾರಣದಿಂದ ತನ್ನ ಪತಿ ಿಯೆನ್ನು ತೊರೆದು ಹೋದನೆಂದೂ, ಆ 
ಹೆಂಡತಿಯ ಸೋದರಿ ಈ ಅಗ್ನಿಪ್ಪ ಪ್ರವೇಶ. ಮಾಡಿದಳೆಂದು ಒಂದು ಕಥೆಯನ್ನು 
ಹುಟ್ಟಿ ಸಿದಳೆಂದೂ, ಕಾಳಿದಾಸ Ne ಮರೆಸಿಕೊಂಡು ಉಜ ; ಯಿನಿಯಲ್ಲಿ 
ಅಸ್ಫಾ ಫ್‌ ಕವಿಯಾಗಿ ಸೇರಿದನೆಂದೂ ಅವನ ಪತ್ತಿ ಅವನನ್ನು ಅಲ್ಲಿ ಸೇರಿದಳೆಂದೂ 
ಹೇಳಿದೆ. 

ನಾಟಕದಲ್ಲಿ ಮಾಳವ ದೇಶವನ್ನು ಕುರಿತು ಕೆಲವು ವಿವರ ಇವೆ. ಈ 
ವಿವರಗಳು ದೇಶವನ್ನು ನೋಡಿ ಬರೆದಿರುವ ವಿವರಗಳಲ್ಲ. ನಾನು ಮಾಳವ 
ದೇಶವನ್ನು ನೋಡಿದ್ದು ರೈಲಿನಲ್ಲಿ ದೆಹಲಿಗೆ ಹೋಗುತ್ತ, ದೆಹಲಿಯಿಂದ 
ಬರುತ್ತ, ಮೂರು ಬಾರಿ. ದೇಶದಲ್ಲಿ ಉದ್ದಕ್ಕೂ ಸಣ್ಣ ಗುಡ್ಡಗಳು ಕಂಡವು. 
ಪಕ್ಕದಲ್ಲಿ ಅಷ್ಟೇನೂ ಎತ್ತರದವು ಅಲ್ಲದ, ಬಹಳ ಒತ್ತು ಅಲ್ಲದ, ಮರಗಳ 
ಕಾಡು. ವನವೋ ಉಪವನವೋ ಎಂಬಂತೆ ಇರುವುವು... ಒಂದೊಂದು 
ಸಲವೂ ಈ ನನಗಳಲ್ಲಿ ನಾನು ಕೆಲವು ನವಿಲನ್ನು ಕಂಡೆನು. ಎರಡುಬಾರಿ 
ಹುಲ್ಲೆಗಳನ್ನು ಕಂಡೆನು. ಇಷ್ಟರಿಂದ ಈ ದೇಶದ ಒಂದು ಭಾಗವನ್ನು ಕುರಿತು 
ಮಾಡಿಕೊಂಡ ಕಲ್ಪನೆಯನ್ನು ನಾಟಕದಲ್ಲಿ ಕೊಟ್ಟಿ ದೇನೆ. ಮೇಘದೂತದ 
ರಾಮಗಿರಿಯನ್ನು ಆ ಪ್ರದೇಶದ ಮುಖ್ಯ ಪುರ ಎಂದು ಮಾಡಿ ಕಾಳಿದಾಸ 
ರಾಮಗಿರಿ ಸೀಮೆಯ ಅರಸನ ಮಗ ಎಂದು ಕಲ್ಪಿಸಿದ್ದೇನೆ. 

೨೩ನೆಯ ಪುಟದಲ್ಲಿ ಗುರು 4 ಸೀತಾಪುರ » ಎಂದಿರುವ ಊರ 


೩111 

ಸೂತ್ರಧಾರ ನಾಲ್ಕನೆಯ ಪುಟದಲ್ಲಿ ಜಾನಕೀಪುರ ಎಂದು ಕರೆದಿರುವ ಸಟ್ಟಿಣದ 
ಒಂದು ಭಾಗ ಎಂದು ಗ್ರಹಿಸಬೇಕು. (ಬೆಂಗಳೂರಲ್ಲಿ ಸಿದ್ದಿ ಕಟ್ಟಿ, ಸೀಗೇಬೇಲಿ 
ಇದ್ದಂತೆ). 

ಮುಹಾಕಾಳ ಕ್ಷೇತ್ರವನ್ನು ಕುರಿತ ಇಲ್ಲಿಯ ಚಿತ್ರ ವಸ್ತುಸ್ತಿ ಸ್ಥಿತಿಯಿಂದ 
ಬೇರೆಯಾಗಿರುವುದು ಸಾಧ್ಯ. ಈ ಪಕ್ಷದಲ್ಲಿ "ಕ್ಷೇತ್ರದ "ಅವರಣ, ಹಿಂಬದಿ, 
ಇಲ್ಲಿ ವರ್ಣಿಸಿರುವಂತೆ ಇದ್ದು ವೆಂದು ಕತೆಗಾಗಿ ಗ್ರಹಿಸಬೇಕು. 

ಖಯತುಸಂಹಾರ ಕಾವ್ಯದಿಂದ ಉದ್ದರಿಸಿರುವ ಶ್ಲೋಕಗಳನ್ನು ನಾನು 
ನೋದರಕನಿ ಶ್ರೀ ಪರಮೇಶ್ವ ರಭಟರ “ ಕಾಳಿದಾಸೆ ಮಹಾಸಂಪುಟ ” ದಿಂದ 
ಅವರ EE ನರೀಕೆಯ ಮೇಲೆ ತೆಗೆದುಕೊಂಡಿದ್ದೇನೆ. ತೆಗೆದು 
ಕೊಳು ವಲ್ಲಿ ಇಲ್ಲಿ ಅಲ್ಲಿ ಒಂದು ಅಕ್ಷರವನ್ನು ಜೇರೆ ಮಾಡಿದೆ ನೆ. ದ್ಯ 
ಸಂಪುಟವನ್ನು ನಿರ್ಮಿಸಿ ಪ್ರಕಟಿಸಿ ಶ್ರೀ ಭಟ್ಟರು ಕನ್ನಡ ಜನತೆಗೆ ಬಹು 
ಹಿರಿಯ ಉಪಕಾರ ಮಾಡಿದ್ದಾರೆ ; ಅದರ ಫಲವಾಗಿ ಸ ಕೀರ್ತಿಯನ್ನು 
ಗಳಿಸಿದ್ದಾರೆ. ಪುಸ್ತಕದ ಪ್ರಕಾಶನ ಉತ್ಸವಕ್ಕೆ ನಾನು ಹೋಗಬೇಕಾಗಿತ್ತು. 
ಆರೋಗ್ಯ ತಪ್ಪಿ ಹೋಗಲಾಗಲಿಲ್ಲ. ಹೋಗಿದ್ದರೆ ಅಲ್ಲಿ ಆಡಿ ತೋರಿಸುತ್ತಿದ್ದ 
ಮೆಚ್ಚಿಕೆ ಗೌರವವನ್ನು ಈಗ ಇಲ್ಲಿ ಈ ಎರಡು ಮಾತಿನಲ್ಲಿ ಪ್ರಕಟಿಸಿದ್ದೇನೆ. 
ಮುಂದಾಗಿ ಅನುನುತಿ ಸಡೆಯದ ಬಗ್ಗೆ ಶ್ರೀ ಭಟ್ಟರ ಕ್ಷಮೆಯನ್ನು 
ಬೇಡಿದೇನೆ. | 

ನಾಟಕದ ಆರಂಭದಲ್ಲಿ ಕನಿ ಬಾಲ್ಯದಲ್ಲೇ ಕನಿಮನೋಧರ್ಮವನ್ನು 
ತೋರಿಸಿದನೆಂಬ ಸಂದರ್ಭದಲ್ಲಿ ಹುಡುಗ, ಆಕಾಶ ಒಂದು ಮುಚ್ಚಳ, 
ಅದರಲ್ಲಿ ಕಂಡಿಗಳಿವೆ, ಮುಚ್ಚಳದ ಆಚೆಗೆ ಬೆಳಕಿದೆ, ಕಂಡಿಗಳಿಂದ ಬೆಳಕು 
ನಮಗೆ ಕಾಣುತ್ತದೆ, ಅದರಿಂದ ಒಂದೊಂದು ಕಂಡಿಯೂ ನನಗೆ ಒಂದು 
ನಕ್ಷತ್ರ ಆಗುತ್ತದೆ, ಎಂದು ಹೇಳುವುದನ್ನು ನಾನು ಒಂದು ಮಗುವನ್ನು 
ಕುರಿತ ನಮ್ಮ ಸೋದರ ಕನಿ ಒಬ್ಬರ ಒಂದು ಕ್ಟ ತಿಯಿಂದ ತೆಗೆದುಕೊಂಡಿದೇನೆ. 
ಕನಿ ಜಾತಃ ಶ್ರೀ ಪು. ತಿ. CE ತಸ್ಯ ಕೃತಿಯ ಹೆಸರು 
ನೆನಸಿಲ್ಲ. ಕೃತಿಯ ಈ ಮಗುವಿನ ಮನೋಧರ್ಮ, ಅದನ್ನು ಯೋಚಿಸಿ 
ಕೃತಿಯಲ್ಲಿ ಸ ರ ಕಟಿಸಿದ ಮನೋಧರ್ಮ, ಉನ್ನತ ಕನಿ a ಎಂದು 
ನುಟಕವನ್ನು, ಓದುವವರೆಲ್ಲ ಒಪ್ಪು ವರೆಂದು ನನ್ನ ಭಾವನೆ. 


xiv 


ಒಂದು ನಾಟಿಕನೆಂದು ರಚಿತವಾಗಿದ್ದರೂ & ಕೃತಿ ನಮ್ಮ ರಂಗ 
ಭೂಮಿಯ ಮೇಲೆ ಪ್ರದರ್ಶನ ಪಡೆದೀತು ಎಂದು ನಾನು ನಿರೀಕ್ಷಿಸುತ್ತಿಲ್ಲ. 
ನಾನು ರಚಿಸಿರುವ ಇತರ ನಾಟಕಗಳು ಒಂದೊ ಎರಡೋ ಬಾರಿ ರಂಗದ 
ಮೇಲೆ ಬಂದಾಗ ಪ್ರೇಕ್ಷಕರ ಮೆಚ್ಚಿಗೆಯನ್ನು ಸಡೆದವು. ಆದರೆ ಅವು ಆಮೇಲೆ 
ಪ್ರದರ್ಶನಕ್ಕೆ ಬಂದಿಲ್ಲ. ಇದಕ್ಕೆ ಒಂದು ಮುಖ್ಯ ಕಾರಣ ಇವನ್ನು 
ಪ್ರದರ್ಶಿಸಲು ತುಂಬ ಶ್ರಮವಹಿಸಬೇಕಾಗುತ್ತದೆ ಎನ್ನು ವುದು. ನಮ್ಮ 
ವೃತ್ತಿವಂತ ನಾಟಕ ಸಂಸ್ಥೆ ಗಳು ಇಂಥ ಶ್ರಮವಹಿಸುವ ಸ್ಥಿತಿಗೆ ಬಂದಿಲ್ಲ. 
ನಾಟಕ ಪ್ರೇಮಿಗಳ ಇತರ ಸಂಸ್ಥೆ ಗಳು ಈ ಶ್ರಮವನ್ನು ವಹಿಸಬಲ್ಲವು ; ಆದರೆ 
ಇದಕ್ಕಿಂತ ಸ್ವಲ್ಪ ಸುಲಭವಾದ ಕೆಲಸ ವಿಧಿರಬಹುದು ಎಂದು ನೋಡುತ್ತಾರೆ. 
ಕಾಕನಕೋಟಿ ನಾಟಕ, ಹೀಗೆ ಕೆಲವು ಬಾರಿ ಪ್ರದರ್ಶನ ಪಡೆದು ತಟಸ್ಥ 
ವಾಗಿದ್ದಿತು. ನಾಟ್ಯ ಪ್ರೇಮಿ ಸಂಘ ಎರಡು ಅದನ್ನು ತೆಗೆದುಕೊಂಡು 
ತುಂಬ ಚೆನ್ನಾಗಿ ಅಭಿನಯಿಸಿ ಅದು ಜನಪ್ರಿಯವಾದ ಒಂದು ನಾಟಕ 
ಎನ್ಸ್ಪಿ ಸಿದವು. .. ಸಂಘಗಳಲ್ಲಿ ಒಂದು ಆಮೇಲೆ ಅದನ್ನು ಚಲನಚಿತ್ರಕ್ಕೆ 
ಅಳವಡಿಸಿ ನನಗೆ ತಿಳಿಸೆದಂತೆ ಅನವಶ್ಯ ಕವಾದ ಕೆಲವು ಮಾರ್ಪಾಡುಗಳನ್ನು 
ಮಾಡಿ ವಿರೂಪಗೊಳಿಸಿ ಚಲನಚಿತ್ರವಾಗಿ ಪ್ರದರ್ಶಿಸಿತು. ನಮ್ಮ ರಂಗ 
ಭೂಮಿಯ ಸದ್ಯದ ಸಿ ತಿಯಲ್ಲಿ ನನ್ನ ನಾಟಿಕಗಳ ಅದೃಷ್ಟ ಇಷ್ಟೇ ಎಂದು 
ನಾನು ಅತಿಯಾಗಿ ಆಸೆಪಡಡೆ ಸಮಾಧಾನವಾಗಿದ್ದೇನೆ. 

ನಾಟಕವನ್ನು ಓದುವ ನಮ್ಮ ಜನ ನನ್ನ ಇತರ ಕೃತಿಗಳಿಗೆ ತೋರಿಸಿರುವ 
ಆದರವನ್ನು ಇದಕ್ಕೂ ತೋರಿಸಿಯಾರು ಎಂದು ನಂಬಿದೇನೆ. 

ನನ್ನ ಕಣ್ಣಿ ಗೆ ಪರೆ ಬಂದು ನಾನು ಸದ್ಯ ಮೂರುಪಾಲು ಕುರುಡಾಗಿ 
ದ್ದೇನೆ. ಪ್ರ ಸಿ ತಿಯಲ್ಲಿ ನಾನು ಬರೆದ ಅರೂಪದ ಬರಹೆನನ್ನು ನನ್ನ ಹಿರಿಯೆ 
ಅಳಿಯಂದಿರು ಶ್ರೀ ಶೇಷಾದ್ರಿ ಅವರು, ನನ್ನ ಕಿರಿಯ ಮಗಳು ಸೌಭಾಗ್ಯವ 
ಅರವಿಂದಮ್ಮ , ಶುದ್ದವಾಗಿ ಮತ್ತೆ ಬರೆದು ಹಸ್ತಪ್ರತಿಯನ್ನು ಸಿದ್ಧ ಪಡಿಸಿದರು. 
ಅಚ್ಚಿನ ಕರಡನ್ನು ತಿದ್ದುವ ಕೆಲಸದಲ್ಲಿ ಈ ನನ್ನ ಚಿರಂಜೀವಿಗಳು ನೆರವ್ನ 
ನೀಡಿದ್ದಾರೆ. ಈ ನೆರನಿದ್ದ ದ್ದ ರಿಂದಲೇ ನಾಟಕವನ್ನು ಅಚ್ಚುಮಾಡುವು 
ಸಾಧ್ಯವಾಯಿತೆನ್ನು ವುದನ್ನು ನಾನು ಇಲ್ಲಿ ಹೇಳಬೇಕು. 


XV 


ನಾಟಕ ನನ್ನ ಹಿರಿಯ ಮಿತ್ರ ರಾಗಿದ್ದ ಶ್ರೀ ಸುಬೋಧ ರಾಮರಾಯರು 
ಸ್ಥಾ ಪಿಸಿದ ಸ ಮುದ್ರ ಹಾಲಯದಲ್ಲಿ ಅಚ್ಚಾ ಗಿದೆ. ಶ್ರೀ ರಾಮರಾಯರ 
ಕುಮಾರರು ತಮ್ಮ ಯ ಮಿತ್ರ ಕಬ Tn ನನ್ನ ವಿಷಯದಲ್ಲಿ 
ತುಂಬ ಅಕ್ಕ id ನಡೆದುಕೊಳ್ಳು ತ್ರಿದಾರೆ ; ನಾಟಕವನ್ನು ತುಂಬ 
ಶೆ ಶ್ರದ್ಧೆ ನ ಅಚ್ಚು ಮಾಡಿಕೊಟಿ ದ್ದಾರೆ ಇದಕ್ಕಾಗಿ ನಾನು ಇವರಿಗೆ 
ವಂದನೆಯನ್ನು ಸಿಸುತ್ತೀನೆ. 
ಕಾಳಯುಕ್ತಿ ವೈಶಾಖ ಶುದ್ಧ 


ಸಪ್ತಮಿ, ಭಾನುವಾರ ಶ್ರೀನಿವಾಸ 
೧೪-೫-೧೯೭೮ 


ಬಪ್ಪಣಿ 


ಅಚ್ಚೆ ನಲ್ಲಿ ಬಿದ್ದಿರುವ ಕೆಲವು ತಪ್ಪು ಗಳನ್ನು ಮುಂದಿ ತ ಯುರ 
"ತಿದ್ದಿ ಕೊಳ್ಳ! ಬೇಕೆಂದು: ಬೇಡಿದೆ. 


ಸಟ | ಪಂಕ್ತಿ ತಪ್ಪು ಸರಿ 

೨೭ : ರ್ಗ ಬೆಡಗು ಬೆಗಡು 

೫೬ ೧೨ ಮೊಳೆವ ಮೊರೆವ 

೬.೨ ೨೫ _  ಆೂದಾಲಯವ ನೀ ದಾಲಯದ. 
೧೪೧ - ೨೭ ಕೊಂಡೆನು ತೊರೆದೆನು 
೧೪೯ ತ ಅಹುದು ಇಹುದು. 


೧೨೯ನೆಯ ಪುಟದ ಕೊನೆಯ ಪಂಕ್ತಿಯ “ ಹೊರಟರು ? ಸದನವನ್ನು 
ಬಿಟ್ಟು ಓದಬೇಕು. | 


ಕಾಳಿದಾಸ 


ಗುರು 
ಕಾಳಿದಾಸ 
ಮಕ್ಕಳು 
ಅಸರ್ಣಾ 
ಸಚಿವ 

ತಾಯಿ 
ಮಾಲತಿ \ 


ಮಂಜರಿ ! 


ಅರಸ 
ಯತ್ತಿಕ 


ಯಜಮಾನಿ 
ಪ್ರಭು 
ಕವಿಶೇಖರೆ 


ಶರ್ಕೆರಕ 
ವನಮಾಲ 
ಚಂದ್ರಾಂಶು 
ಒಡತಿ 

ರಾಣಿ 
ಗೊತ್ತುಗಾತಿ 
ಮಾಧವೀ 
ವಿಷ್ಣು ಶರ್ಮ 


ಪಾತ್ರಗಳು 


ರಾಮಗಿರಿಯ ದೊರೆ ಮನೆತನದ ಗುರು 

ರಾಮಗಿರಿಯ ಅರಸು ಮಗ 

ಹುಡುಗರು, ಹುಡುಗಿಯರು 

ಗುರುವಿನ ಮಗಳು | 

ಭರತಪುರದ ರಾಜನ ಆಸ್ಥಾನದ ಒಬ್ಬ ಸಚಿನ 

ಕಾಳಿದಾಸನ ತಾಯಿ 

ಭರತಪುರದ ರಾಜನ ಜವಳಿ ತಂಗಿಯರು 

ಮಾಲತಿ ಕಾಳಿದಾಸನ ಹೆಂಡತಿ 

ಭರತಪುರದ ರಾಜ 

ಉಜ್ಜಯಿನಿ ಅರಮನೆಯ ಧರ್ಮಾಧಿಕಾರಿ, ರಾಮಗಿರಿಂ 

ಗುರುವಿನ ಜ್ಞಾತಿ (ಸೋದರ) 

ಯತ್ತಿಕನ ಹೆಂಡತಿ 

ಮಾಲನದೇಶದ ಚಕ್ರವರ್ತಿ 

ಉಜ್ಜಯಿನಿಯ ಪ್ರಭುನಿನ ಆಸ್ಥಾನ ಕವಿಗಳ ಗೋಷ್ಠಿ 
ಪ್ರಮುಖ 


ಆಸ್ಥಾನದ ಕವಿಗಳು 


ಉಜ್ಜಯಿನಿ ಅರಮನೆಯ ನೃತ್ಯಗೀತ ಶಾಲೆಯ ಚಾಲಕಿ 

ಪ್ರಭುವಿನ ಪತ್ನಿ 

ಅರಮನೆಯ ಚೇಟ 

ಪ್ರಭು ರಾಣಿ ಇನೆರ ಕರಿಯ ಮಗಳು 

ಗುರುವಿನ ಸೋದರಳಿಯ ಮತ್ತು ಅಳಿಯ ; 
ಅಪರ್ಣಾಳ ಗಂಡ 

ಮಂಜರಿಯ ಗಂಡ 

ಆರಮನೆಯ ಒಬ್ಬ ಕೆಂಚುಕಿ 

ಮಹಾಕಾಳ ದೇವಾಲಯದ ಒಬ್ಬ ಸೇವಕ 


ಹಾಳಿದಾಸ 


ಸೂತ್ರಧಾರ 


ಭರತವರ್ಷದ ಕಾವ್ಯ ಲೋಕದಲಿ ಗೀರ್ವಾಣ 
ಸಾಹಿತ್ಯ ಅತ್ಯಂತ ಪ್ರಾ ಚೇನ. ವೇದಗಳ 
ದ್ರಷ್ಟಾರ ಖಯಸಷಿವರೇಣ್ಯರು ನಮ್ಮ ಕನಿಕುಲದ 
ಆದಿಪುರುಷರು. ಬಳಿಕ ಅಂತೇ ಮಹರ್ಷಿಗಳು, 
ರಾಮಾಯಣದ ಮುಹಾಭಾರತದ ರಚಯಿತರು, 
ಆದಿಕನಿ ವಾಲ್ಮೀಕಿಗಳು, ವ್ಯಾಸವ ಮುನಿವರರು, 
ಸರಮಪೂಜ್ಯ ಸ್ಟಾ ನಗಳನಲಂಕರಿಸಿಹರು, 

ಈ ಮಹಾತ್ಮರ ಬಳಿಕ ಬಂದ ಕನಿಗಳ ಜನರು 
ಖುಷಿ ಸ ಕರೆದಿಲ್ಲ. ಜುಹಿಯಲ್ಲದವನಿಂದ 
ಕಾವ್ಯವಾಗದು ಎಂದು ಪೂರ್ವಿಕರ ವಚನ ಇದೆ. 
ಎನ್ಕೆ ಯೋಗ್ಯಕನಿ ಎಲ್ಲ ಆಂತರ್ಯದಲಿ ಖುಷಿ. 
ಗೀರ್ವಾಣ ಸ ಸಾಹಿತ್ಯದಿಂಥ ಕನಿಸಂಕ್ಕೆಯಲಿ 
ಪ್ರಾಜ್ಞ ರೊಮ್ಮತದಿಂದ ಕನಿ ಕಾಳಿದಾಸನಿಗೆ 
ಅಗ್ರ ನೀರವ ಸಲ್ಪಸಿಹರತೆ. ಮಹಾಕವಿ 
ಭ್ರ ಕುರಿತು ಇತಿಹಾಸ ತಿಳಿಸುವ ವಿವರ 
ಬಹು ಕಡಮೆ. ಜನಜನಿತ ದಂತಕಥೆ ಹಲವಿಹವು. 
ಕವಿಯ ಕೃತಿಗಳಲಿ ಅಲ್ಲಲ್ಲಿ ಅವನಭಿರುಚಿ 
ಅನುಭವವ ಕುರಿತ ವಿವರಗಳು ತಲೆ ಇಕ್ಕಿ ಹವು. 
ವಿವರ ಕತೆ ಸೂಚನೆಗಳಿವನೆಲ್ಲ ಆಧರಿಸಿ 

ವಿವರ ಕಲವನು ಬಿಟ್ಟು ಬೇರೆಯವ ಮಾರ್ಪಡಿಸಿ 
ಊಹೆಯಲಿ ನಿರ್ಮಿಸಿದ ಹಲವು ವಿಷಯವ ಬೆರಸಿ 


ಕಾಳಿದಾಸ: 


ಎಲ್ಲ ಅಂಶವ ಸಮನ್ವಯಗೊಳಿಸಿ ಕನಿವರನ 
ಜೀವನದ ಚಿತ್ರವನು ಕೊಡುವ ದೃಶ್ಯವಿದೊಂದ 
ತಮ್ಮೆದುರು ತೋರಲಿರುವೆವು. ದೋಷ ಏನಿಹವು 
ಅನನು ಮನಿ ಸಿ ಅಲ್ಲಗುಣ ವಿನು ಇರಬಹುದು, 
ಅದನು ಸಹೃದಯದಿಂದ ಬರಿದೆಂದು ಭಾವಿಸಿ, 
ತಾವು ಸಂತಸಗೊಂಡು ನಮ್ಮು ಸೆಂತಸೆಸಡಿಸಿ 
ಎಂದು ಬೇಡುನೆವು. 

ಈ ನಾಟಿಕದೆ ಭೂಮಿಕೆ 
ಇಂತಿಹುದು. 

| ಕಾಳಿದಾಸನ ಹುಟ್ಟುನೆಲ ನಮ್ಮ 

ಭರತವರ್ಷದ ಮಧ್ಯಭೂಮಿ ಮಾಲನದೇಶ. 
ಅದನೊಬ್ಬ ಚಕ್ರಾಧಿಸತಿ ಆಳುತಿರುವನು. 
ಉಜ್ಜ ಯಿನಿ ಚಕ್ರ ವರ್ತಿಯ ರಾಜಧಾನಿ. ಆ 
ದೇಶದಲಿ ಹಲವು ನಾಡಿಹವು. ಅನುಗಳಲೊಂದು 
ರಾಮಗಿರಿ ನಾಡು. ನಾಡಲಿ ಐದು ಸೀಮೆ ಇವೆ. 
ರಾಮಗಿರಿ, ಸೀತಾದ್ರಿ, ಅನುಜಗಿರಿ, ಭರತಾದ್ರಿ, 
ಅರಿಹಾದ್ರಿ.  ಒಂದೊಂದರಲು ಒಬ್ಬ ಕರಿಯೆರಸ. 
ರಾಮಗಿರಿ, ಜಾನಕೀಪುರ, ಅನುಜಪುರ, ಬದಿಯ 
ಭರತಪುರ, ಅರಿಹಾರ, ಅವರ ಪಟ್ಟ ಣಗಳು. 
ರಾಮಗಿರಿ ಕಾಳಿದಾಸನ ಊರು. ಅವನನದರ 
ಅರಗುವರ. ತಂದೆಯನು ಕಳೆದುಕೊಂಡಿಹ ತರುಣ. . 
ಇನಿತರಲೆ ಅರಸಾಗಬೇಕು. ಜನ್ಮತಃ ಕನಿ. 
ಅರಮನೆಯ ಗುರು ಇನನ ಕವಿಯಾಗಿ ಬಿಳೆಸಿಹನು. 
ಭರತಪುರದಲಿ ಒಬ್ಬ ಅರಸ. ಕಲವೇ ವರ್ಷ 
ಹಿರಿಯ ಇವನಿಗೆ. ಇವರ ಹಿರಿಯರಲಿ ಈ ಮುನ್ನ 
ನಿರಸನಿದ್ದುದು ಉಂಟು. ಭರತಪುರದರಸನಿಗೆ 
ಯಮಳ ಸೋದರಿಯರಿಬ್ಬರು ಇಹರು. ಚೆಲುವೆಯರು 


ಕಾಳಿದಾಸ 


ಇರುತ ಬಹು ಜಂಭದನರೆಂದು ಹೆಸೆರಾದನರು. 
ಇಫಿಸು ದುಡುಕುವರು ಸಹ. ಅವರಲ್ಲಿ ಹಿರಿಯಳು 
| Hh ni ನೋಡಿ ಅನನನು ತಾನು 
ಸೆ ನಿಲಲು ಟು ಅವಳಣ್ಣ ಇದ ತಿಳಿಸಿ 

ನನು ಹಿರಿಯರ ನಡುನೆ ಬೆಳೆದಿದ್ದ ವಿರಸ ಅದು 
ES ಮುಗಿಯಿತೆಂದೆಂಬ, “ವೀ ನನ್ನ 
ತೆಂಗಿಯನು ಮದುವೆಯಾಗಿರಿ, ಎಂದು ಇವನಿಗೆ 
ಬಿನ್ನ ಹವ ಕಳುಹುವನು. ಕಾಳಿದಾಸನ ತಾಯಿ, 
ಡನೆ ಗುರು ಒಬ್ಬ ವೃ ದ್ಧ ರು, ಇದನೊಫ್ಪಿ 
ಮದುವೆ ಸಜೆಯಳುು. ತಸ ಮಾರನೆಯ ದಿವಸ 
ತಾಯಿ, ಗುರು ಭರತಪುರದಿಂದ ಊರನು ಕುರಿತು 
ಸಯಣನನು ಬೆಳೆಸುವರು. : ಅರಸ ಬೇಡಿದನೆಂದು, 
ಮದುಮಗಳು ಪತಿಯೊಡನೆ ಅಲ್ಲಿನ್ನು ಮೂರುದಿನ 
ಅಣ್ಣ ನೊಡನಿದ್ದು ಆ ಬಳಿಕ ಊರಿಗೆ ಬರಲಿ 
ಎಂದೊಪ್ಪಿ ಹೊರಡುವರು. ಮದುಮಗಳ ಸೋದರಿ, 
ಅವಳಂತೆಯೇ ಕಾಣುವವಳು, ಚೆಲ್ಲಾಟದಲಿ 
ತುಂಟಿಮಾತಾಡಿ ಭಾವನ ಮನವ ಕೆಡಿಸುವಳು. 
ಸತಿಯಂತೆಯೇ ಕಾಂಬ ಇವಳು ತಾ ಹಸೆರಿಂದ 
ತರುಣಿಯೇ ಎಂದು ಭಾವಿಸಿ ಅವಳ ಈ ಭಾವ 
ತನ್ನ ಸತಿ ಬಹು ಅಹಂಕಾರಿ ಎಂದೆಣಿಸುವನು. 
ಆ ಬಳಿಕ ಸತಿ ತಾನು ಅವನ ಕಂಡುದು ಎಂದು 
_ ಎಂದು ಸಂದರ್ಭವನು ಬಣ್ಣಿಸಲು ಇವಳೊಬ್ಬ 

ವೇಶೈ ಎಂದೇ ಅವನು ಮನದಿ ನಿಶ್ಚಯಿಸುವನು. 
ಅವಳಣ್ಣ ತಮ್ಮ ಮನೆತನಗಳಲಿ ಬೆಳೆದಿದ್ದ 
ಹಗೆಯ ಮನಸಿನಲಿಟ್ಟು ಅದನು ತೀರಿಸಿಕೊಳಲು 
ತನಗೊಬ್ಬ ಗಣಿಕೆಯನು ಕೂಟ್ಟು ಹಸೆನಿಲಿಸಿಹನು, 
ಈ ಹಿಂದೆ ಇವನಜ್ಜ ತನ್ನ ಹೆಗೆಯೊಬ್ಬನಿಗೆ 


ಕಾಳಿದಾಸ 


ಇಂತು ಮಾಡಿದನೆಂದು ಚರಿತೆಯಲಿ ಕತೆ ಇಹುದು, 
ಇವನು ಅಜ್ಜ ನ ಮಷ್ಟತನನ ಪ್ರತಿಮಾಡಿಹನು, 
ಇವನ ಈ ವಂಚನೆಗೆ ಏಕ ಪ್ರತಿಕ್ರಿಯೆ, 

ಇವಳ ತೊರೆದೆತ್ತಲೋ ತೊಲಗಿ ಹೋಗುವುದೊಂದೆ, 
ಎಂದು ಮನಮಾಡಿ ದೇಶಾಟಿನದಿ ಶೊಡಗುವನು. 
ಐದು ವರುಷದ ಬಳಿಕ ಉಜ್ಜ ಯಿನಿಗೈೈ ತಹನು. 
ಐದು ವರುಷದ ಕಾಲ ಕನಿಶಕ್ತಿ ಬೆಳೆದಿರಲು 
ಅರಸುತನಕಿಂತ ರುಚಿ ಹಿರಿಯ ಕನಿ ಆಗುವುದು 
ಎಂದು ನಿರ್ಣಯಿಸಿ, ತಾನಾರೆಂದು ತಿಳಿಸದೆ 

ಉಜ್ಜ ಯಿಸಿಯಲಿ ಚಕ್ರ ವರ್ತಿಯಾಸ್ಸಾ ನದಲಿ 
ಕನಿಯಾಗಿ ಸೇರುವನು. ಇವನು ಸತಿಯನು ತೊರೆದು 
ಹೋದ ದಿನ ಇವನ ನಾದಿನಿ, ತನ್ನ ಸೋದರಿ, 
ಕಾಳಿದಾಸನ ಪತ್ತಿ, ಗಂಡ ತನ್ನನು ಬಿಟ್ಟ 

ಎಂಬ ದುಃಖದಲಿ ಅಗ್ನಿಯ ಹೊಕ್ಕು ಸತ್ತಳು, 
ಎಂದು ಕತೆಯನು ಹುಟ್ಟಿ ಸಿದಳು. ಇದು ದಿಟಿ ಎಂದು 
ಜನವೆಲ್ಲ ನಂಬಿಹರು. ಕನಿ ಕಾಳಿದಾಸ ಇದ 
ಕೇಳುವನು ; ಜೊತೆಗೆ ಆ ತನ್ನ ಸತಿ ದಿಟದಲೇ 
ಅರಗುವರಿ, ಗಣಿಕಯಲ್ಲೆ ಂಬುದನು ತಿಳಿಯುವನು. 
ಕವಿಯ ಖುತುಸಂಹಾರ ಕಾವ್ಯವನು ಪ್ರಭು ಮೆಚ್ಚಿ 
ದೇಶದ ನಿವಾಸಿ ಕವಿಗಳಿಗೆ ವಿದ್ವಾ ಸರಿಗೆ 

ಪ್ರತಿಗಳನು ಕಳುಹಿರಿ ಎಂದು ಕನಿಮುಖ್ಯಸಿಗೆ 
ಬೆಸಸುವನು. ಒಂದು ಪ್ರತಿ ರಾಮಗಿರಿಗೈ ತಹುದು, 
ಕಾಳಿದಾಸನ ತಾಯಿ ಆ ಮುನ್ನ ಶೀರಿಹಳು, 

ಗುರು ಕಾವ್ಯವನು ನೋಡಿ ತನ್ನ ಶಿಷ್ಯನ ರಚನೆ 
ಎಂದು ಗುರುತಿಸಿ ಅವನ ಕಾಣಲಾಶಿಸಿ ಒಡನೆ 
ಉಜ್ಜ ಯಿನಿಗೈೆ ತಹನು. ಇದರ ಪರಿಯನು ತಿಳಿದು, 
ಕಾಳಿದಾಸನ ಪತ್ನಿ ಮನೆಯ ಗುರು ಇವನೊಡನೆ 


ಕಾಳಿದಾಸ ಪ 


ನಗರಿಯನು ಸಾರುವಳು. ಈ ದಿನಗಳಲಿ ಕನಿ, 

ತಾ ನೆನೆಯದಿದ್ದ ಮಟ್ಟ ದಲಿ ಮನ್ನಣೆಗಳಿಸಿ 
ನೆನೆಯದಿದ್ದಿ ನ್ನೊಂದು ತೆರದಿ ಬೇಸರಗೊಂಡು, 

ಆಸಾ ನವನು ತೊರೆದು ನಡೆಯುವನು. ಕನಿ ಪತ್ನಿ, 
ಚಕ್ರ ನರ್ತಿಯ ಪತ್ನಿ ತನ್ನ ಬಂಧುವ ಕಂಡು 

ಪತಿಭಿಕ್ಷೆ ಬೇಡುವಳು. ದೈವ ಕೃಪೆ ಅಂಕಿರಲು 
ನಮ್ಮ ಕನಿ ನಗರದ ಸನಿನಾಪದ ಮಹಾಕಾಳ 
ಕ್ಷೇತ್ರದಲಿ ಇಹನೆಂದು ತಿಳಿಯುವುದು. ಬಹುಕಾಲ 
ಅಗಲಿದ್ದ ಪತಿಪತ್ನಿ ದೈವ ಸಾನ್ನಿ ಧ್ಯದಲಿ 

ಮರಳಿ ಜೊತೆಗೂಡುವರು. ಎಲ್ಲವೂ ಚೆನ್ನ ಹುದು. 


ಅಂಕ ಒಂದು 
ಸ್ನಾನ ೧ 

ರಾಮಗಿರಿಯ ಊರ ಮುಂದಿನ ತೋಪು; ಬಾಪಿ. ತೋಪಿನ ಅಂಚಿನಲ್ಲಿ 
ಕಾಳಿದಾಸ ಜೊತೆಯ ಕರಿಯರೊಂದಿಗೆ ಇದಾನೆ. ಗುರು ಅವನೆಡೆಗೆ ಬರುತ್ತಾನೆ. 
ಎದುರಲ್ಲಿ ಇಬ್ಬರು ಹುಡುಗರು ಇಬ್ಬರು ಹುಡುಗಿಯರು ಒಂದು ಬದಿಗೆ ನಿಂತು ಇವರ 
ಕಡೆ ನೋಡುತ್ತಿದಾರೆ. ಗುರು ಬಂದಂತೆ ಸ 
ಕಾಳಿದಾಸ.__ಗುರುಗಳಿಗೆ ವಂದನೆ. ದಯಮಾಡಿ. 
ಗುರು. ಶುಭಮಸ್ತು. 

ಏನು ಅಣ್ಣ ಯ್ಯ ನೀನೀಗ ನಡಸುತಲಿರುವ 

ಅಭ್ಯಾಸ ಇದು! ಬಂದು ನೋಡಿ ಎಂದಿಯೆ. ಬಂದೆ 

ನೋಡೋಣ ಎಂದು. 
ಕಾಳಿದಾಸ. | ಯತುಗಳ ದೊರೆ ನಸಂತನಗೆ 

ವನದೇವಿ ಎಂತು ಒಳ್ಳ ರವ ನೀಡಿದಳೆಂದು 

ವರ್ಜಿಸುವ ಪ ಪದ್ಯವನು ಬರೆದಿಹೆನು. ಅದರಿವರು 

ಕಲಿಕಿಹರು. ಆಟದಲಿ ತೋರುವರು. ಅದ ತಾವು 

ನೋಡಲೆಂಡೆನ್ನಾಸೆ. ಅದರಿಂದ ಕರೆದೆನು. 


೮ ಕಾಳಿದಾಸ 


ಗುರು. -ಸಂತೋಷ ಅಣ್ಣ ಯ್ಯ. ಸದ್ಯವನು ಹೇಳಿಸು. 
ಕಾಳಿದಾಸ... (ಮಕ್ಕಳಿಗೆ) 
ಎಲ್ಲಿ ಪದ್ಯವ ಹೇಳಿ ಗುರುಗಳಿಗೆ ಕೇಳಿಸಿರಿ. 
ಮಕ್ಕಳು. “ಏನೇ ವಕುಳಾ !”. “ಏನಕೃ ಪಾದರಿ!” 
ನಗೆಮೊಗವಾಗಿಹೆಯೇ ಕಿರಿ ಸೋದರಿ.” 
“ನಿಮಿಷಕೆ ಹಿಂದೆ ದಕ್ಷಿಣ ಮಾರುತ 
ಕುಸುಮಾಕರ ನೈತರವನು ಸಾರುತ 
ಹರಿದನು ಅಕ್ಕಾ. ಜೊತೆಗಿದ ಸಾರಿ 
ಎಂದನು. . ಕೇಳುತ ಸಂತಸ ಮಾರಿ 
ನಗುತಿಹೆ ನಾನು.” “ಒಳ್ಳಯ ಸುದ್ದಿ. 
ಎಲ್ಲರು ಬಲ್ಲೆವು ನಿನ್ನತು ಬುದ್ಧಿ 
ಬಹು ಬಹು ಸೂಕ್ಷ್ಮ. . ಅದರಿಂದವನು 
ಸಾರಲು ಬಯಸಿದ ಸುದ್ದಿಯ ಹುನಣು 
ಮೊಟ್ಟ ಮೊದಲಿಗೇ ನಿನ್ನನು ಸೋಕಿತು.” 
“ಬಿಡಿಬಿಡಿ ಅಕ್ಸಾ, ನಿಮ್ಮಲಿ ಏಕೆದು 
ತಂಗಿಯ ಬುದ್ಧಿಯ ಸೂಕ್ಷ ಒದ ಮಾತು? 
ಹಿರಿಯರು ನೀವು ವರ್ಷವು ನೋತು 
ಬರಲೆಂದೆಳಸಿರೆ ಬರುತಿಹನಿನಿಯ. 
ಅವನಾ ದೂತನ ಸಾರುವ ದನಿಯ 
ಅವನೈತಹೆ ದಾರಿಯ ಬದಿಗಿದ್ದು 
ಮೊದಲಲಿ ಕೇಳಿದೆ. ಇದು ಇಹ ಹುರುಳು. 
ಇದ ನನ್ನಕೃರೆಯಕ್ಕನ ಕರುಳು 
ತಂಗಿಯ ಬುದ್ಧಿಯ ಸೂಕ್ಷ್ಮ ಎನುತಿದೆ.” 
“ಒಳ್ಳೆ ತು. ದೊರೆಯೈ ತರುತಿಹ ಸುದ್ದಿಯ 
ಎಲ್ಲೆಡೆ ಹರಡು. ಕಾನನ ಫಿದ್ದೆಯ 
ತೊರೆದೆದ್ದೇಳಲಿ. ಕಳೆ ಜೊತೆಗೂಡಲಿ. 
ಬರುವರಸಗೆ ಸುಸ್ವಾಗತ ನೀಡಲಿ.” 


ಕಾಳಿಡಾಸ 


ವಕುಳದ ಬುಡದಲಿ ಕುಳಿತಿಹ ನಾನು, 
ಹೂಗಳು ಮಾತಾಡುವುವೆ ಇದೇನು, 
ಎನ್ನುತ ಸೋಜಿಗದಲಿ ಕಿವಿಗೊಟ್ಟು 
ಈ ಪರಿಯರಿತೆನು. ಆಕ್ಷಣ ಒಟ್ಟು 
ವನವನು ವಕುಳದ ಸಂತಸ ತಟ್ಟಿ 
ಶಿಶಿರದ ನಿರಾಶೆಯನು ಹೊರಗಟ್ಟಿ 
ಹರ್ಷದೊಳಾಳಿತು : ಆಲ, ಬೇಲ, 
ಮಾವುಬೇವು, ಅಶ್ವತ್ಥ ತೆಮಾಲ, 
ಕಗ್ಗಲಿ, ಚುಜ್ಜ ಲು, ಗೊಬ್ಬಳಿ, ಗೋಣಿ, 
ಮರ ನೂರಿಂಥವು, ಮನುಜನವಾಣಿ 
ಕಾಣದ ಹೆಸರವು, ಪೊಡೆ ಗಿಡ ಬಳ್ಳಿ, 
ಅಂತೇ ನೋಡಲು ಬೊಂತೆಯ ಕಳ್ಳಿ, 
ನಾಗದಾಳಿ ಕತ್ತಾಳೆಯು, ಒಪ್ಪಿದೆ 
ಎನ್ನುತ ನಕ್ಳು ಚಿಗಿದವು ತಪ್ಪದೆ. 
ವನ ಜೇತನಗಳ ಹರ್ಷವ ನೋಡಿ 
ನನ್ನೆಜಿಯಲಿ ಸಂತಸ ಮಡುಗೂಡಿ 
ನುಡಿಕಗ್ಗದ ಈ ಹಾಡನು ಹಾಡಿ 
ಕನಿಯೆನ್ನಲು ಬಾರದ ತಿಳಿಗೇಡಿ 
ನಲಿದೆನು. ನೀವೂ ಕುಸುಮಾಕರನ 
ಮೋಡಿಯ ಮೋಹಕ ಶಕ್ತಿಯ ತೆರನ 
ಕೊರಡಿದು ಕೊನರಿರುವುದರಲಿ ನೋಡಿರಿ. 
ನೀವೂ ಅವನ ಅನುಗ್ರ ಹ ಬೇಡಿರಿ. 
ಏನೇ ಬೇಸರ ಇರೆ ಅದ ಮಾಣಿರಿ. 
ಬಾಳಲಿ ಸಂತಸ ಇರುವುದ ಕಾಣಿರಿ. . 
ಉಕ್ಕಲಿ ಲೋಕದ ಹೃತ್ಸರಿತೋಷ 
ವಸಂತ ರಾಜನ ವಿಜಯದ ಘೋಷ. 
(ಮಕ್ಕಳು ಹಾಡುವುದನ್ನು ನಿಲ್ಲಿಸುತ್ತಾರೆ.) 


೧೦ ಕಾಳಿದಾಸ 


ಗುರು. ರಚನೆ ಮುಗಿಯಿತು ಅಲ್ಲ? 
ಕಾಳಿದಾಸ. ಮುಗಿಯಿತು ಗುರುಗಳೆ. 
(ಸ್ವಲ್ಪ ಹೊತ್ತು ತಡೆದು, ಗುರು ಏನೂ ಹೇಳಲಿಲ್ಲವೆಂದು ಗ್ರಹಿಸಿ) 

ರಚನೆ ತಮಗೊಫ್ಪಿತೇ? 

ಗುರು. ಒಪ್ಪದಿರುವುದೆ, ಕನಿ? 
ನಿನ್ನ ನೊಪ್ಪಿಹ ನನಗೆ ನಿನ್ನೆಲ್ಲ ರಚನೆಯೂ 
ಒಪ್ಪಹುದೆ ದಿಟ. ಹಸುಳೆ ನುಡಿದ ತೊದಲನು ತಾಯಿ 
ಮೆಚ್ಚಿಕೊಂಬಂದ ನಾ ನಿನ್ನ ನುಡಿಯನು ತೀರ 
ಎಳೆತನದ ದಿನದಿಂದ ಮೆಚ್ಚಿಯೇ ಬಂದಿಹೆನು. 
ಇಂತಿರುತ ಬೆಳೆದ ಮಗು ನುಡಿವ ಜಾಣಿನ ನುಡಿ 
ತಾಯ್ದೆ ಮೆಚ್ಚದೆ ಇಹುದೆ? ನಿನ್ನ ಈ ಅನುಭವ 
ಕವಿಯಾದವನಿಗೆ ವಿತಾಸಲು. ಅಲ್ಲದಾತನಿಗೆ 
ಏನೆಗೆಯ್ಯಲಿ ಲಭ್ಯವಲ್ಲ. ನೀ ಒಂದುದಿನ 
ಕೊಳದ ನೀರಿನಮೇಲೆ ಮಂಜು, ಹೊಗೆಯೆಂಬಂದ, 
ಮುಚ್ಚೆರಲು, "ಅಜ್ಜ, ಕೊಳದಡಿಗೆ ಉರಿಯನು ಹಾಕಿ 
ನೀರು ಕಾದಿಜಿಯ' ಎಂದುದು ನಿನಗೆ ನೆನಪಿದೆಯೆ? 
ಇನ್ನೊಮ್ಮೆ ಇರುಳಿನಲಿ ನಕ್ಷತ್ರಗಳ ನೋಡಿ, 
ಬಾನ ಮುಚ್ಚಳದಾಚೆ ತುಂಬಿರುವ ಬೆಳಕು ಅದು, 
ನಮಗೆ ಕಂಡಿಗಳಿಂದ ಕಾಣುತಿದೆ, ಎಂದೊರೆದೆ. 
ಮತ್ತೊಮ್ಮೆ ಗಿರಿಯಿಂದ ಉತ್ತರಕೆ ಹರಿಯುತಿಹ 
ಮೋಡಗಳ ನೋಡಿ, ಈ ಮೋಡಗಳ ಹಿರಿಹಿಂಡು 
ಇದ ನಡೆಸಿಕೊಂಡು ಹೋಗುವರಾರು ಕಾಣರು ' 
ಎಂದು ಹೇಳಿದೆ. ಗಿರಿಯ ದೇಗುಲಕೆ ಹೋದಂದು, 
ಹೆಂಡತಿಯ ಬಿಟ್ಟು ದುಃಖಿಸಿದ ಯಕ್ಷನ ಕತೆಯ 
ಕೇಳಿ ಆವನೀಗಲೂ ಇಲ್ಲಿಹನೆ ಎಂದವನ 
ಹುಡುಕ ನೋಡಿದ. ಇಂಥ ಮನ ಕನಿಯ ಮನ, ಅಪ್ರ 


ಕಾಳಿದಾಸ 


ಕಾಳಿದಾಸ... ಸಂತೋಷ ಗುರುಗಳೆ. ಈಗ ನಾನೇನು ಅದು, 
ದೈವ ನಿರ್ಮಿಸಿದ ಶಿಲೆ, ತಾವು ಕಡೆದಿಹ ರೂಪು. 
ನನ್ನೆಲ್ಲ ಗೆಯ್ಮೆಯಲಿ ನಾನು ಇದು ಗುರುಗಳಿಗೆ 
ಚೆನ್ನವೆನಿಸಲಿ ಎಂದು ಬಯಸುವೆನು. 

ಗುರು. ಅಣ್ಣ ಯ್ಯ, 
ನಿನ್ನ ಇಂದಿನ ಕವಿತೆ ನಿನ್ನ ಅನುಭವ ಹರೆಯ 
ಇವಕ ಒಪ್ಪುವ ಕವಿತೆ. ದಿನ ಕಳೆದಿರಲು, ಬಾಳು 
ಅನುಭನದಿ ಸಳಗಿರಲು, ಅಡಕೆ ತನ್ನಂತೆ ಅದು 
ಆನಂದ ಖೇದ ಆಶ್ಚರ್ಯ ಗಾಂಭೀರ್ಯವನು 
ಪಡೆಯುವುದು. ಇನಿತೆ ಎಲ್ಲಾ ಹೊತ್ತಿ ನಲು' ನೀನು 
ನಿನ್ನ ಅನುಭವವ ನುಡಿ, ಅದನು ನಿಜವಾಗಿ ನುಡಿ. 
ನಿಜವಾಗುವಂತೆ ನುಡಿ ಚೆನ್ನವೂ ಆಗಿರಲಿ. 
ಅನುಭವದ ದಿಟ ಎಲ್ಲ ದಿಟದ ಕವಿತೆಯ ತಿರುಳು. 
ಊಹೆ ತಹ ಅನುಭವದ ಸೋಗು ಕವಿಶೆಯ ಟೊಳ್ಳು 
ಮಾಡುವುದು. ನಿನ್ನ ಕೃತಿ ಈ ತೆರನ ಟೊಳ್ಳಲ್ಲ. 

ಇದು ನನಗೆ ಸಂತೋಷ. ಕನಿಯಹೆನು ಎನ್ನು ವನು 
ರಚನೆಯಲಿ ಪೂರ್ವಕವಿಗಳಲಿ ಉನ್ನ ತರಹರ 
ಮೇಲ್ಪಂಕ್ತಿಯನು ಹಿಡಿದು ನಡೆಯುವುದು ಒಳ್ಳಿತು. 
ಇಂತು ನಡೆಯುತಲಿಹೆನೆ ಎನ್ನು ವುದು ತಿಳಿವುದಕ 
ಸಹೃದಯರಿಗದು ಎಂತು ಕಾಂಬುದದ ಕೇಳುವುದು 
ಸರಿ. ಇರಲಿ. 
ಇಂದು ಈ ಮಾತನೆತ್ತಿಹೆನಾಗಿ 

ಎರಡು ವಿನರವ ನಿನಗೆ ತಿಳಿಸ: ಬಯಸುವೆನಪ್ಪ. 
ಈಗಲೇ ತಿಳಿಸಲೇ? ನಿನಗೆ ಬೇರೆಯ ಕೆಲಸ" 
ಇರೆ ಹೇಳು. ಆಮೇಲೆ ತಿಳಿಸುನೆನ್ನು.: 

ಕಾಳಿದಾಸ. | ಬೇರೆಯದು 

ಅಂತಪ್ಪ ಕೆಲಸ ಏನಿದೆ ನನಗೆ? ತಮ್ಮ ಮನ 


೧೨ ಕಾಳಿದಾಸ 


ಏನು ಅದ ತಿಳಿಯುವುದು ನನಗೆ ದಿಟದಲಿ ಹಬ್ಬ 
ಗುರು... ಒಳ್ಳಿ ತು. ದೈವ ಯಾವನನು ಕವಿಯಾಗೆಂದು 

ಜಗಕೆ ಕಳುಹುವುದು ಅವನನು ತುಂಬು ಕಷ್ಟದಲಿ 

ನಡೆಸುವುದು. ಕನಿ ಮನದ ಎಲ್ಲ ಅನುಭವ ತೀವ್ರ. 

ಒಂದು ಕೇಡನು ನೋಡಿ ಸಾಮಾನ್ಯ ಜನ ನಾನು 

ಪಡುವ ನೋವಿನ ಹತ್ತು ಮಡಿಯ ಕನಿ ನೋಯುನವನು. 

ಹುಟ್ಟು ಕನಿಯಾದನನ ಕರಣಗಳ ಪಾಟವ 

ಸಾಮಾನ್ಯ ಜನ ನಮ್ಮ ಕರಣಗಳ ಪಾಟವದ 

ಹತ್ತುಮಡಿಯಷ್ಟಿ ಹುದು. ಕರಣ ಎಂತಂತವನ 

ಊಹೆಯೂ ತೀವ್ರ. ಅದರಿಂದವನು ಎಲ್ಲೆ ಡೆಯು 

ಇತರರಿಗೆ ಕಾಣದಿಹ ನೂರಾರು ಬಣ್ಣ ವನು 

ಕಾಣುವನು. ಇಲ್ಲದುದನುನ್ಮತ್ತನೆಂಬಂದ 

ಇದೆಯೆಂದು ಭ್ರಮಿಸುವನು. ತನಗೆ ತಾನೇ ತನ್ನ 

ಸ್ಪರ್ಗವನು ನರಕನನು ಮನದಿ ಕಲ್ಪಿಸಿಕೊಂಡು 

ನಲಿಯುವನು ತೊಳಲುವನು. ಇಂಥ ಕನಿ ಉಸಿರೊಂದು 

ನಿನ್ನುಸಿರು. ಕನಿಮನಕ ಎಳೆತನದಿ ಸೊಗನೀವ 

ಜೆಲುವು ಸೊಗಸು ವಿಲಾಸ ಬಾಳುವೆಯ ಒಂದಂಗ. : 

ಅದು ಮನವ ಮುಟ್ಟಲೇ ಬೇಕು. ಆದರೆ ಅದು 

ಬಾಳುವೆಯ ಒಂದಂಗ ಅನಿತೆ. ಉಳಿದವು ಅಂಗ 

ಹಲವಿಹವು. ಕವಿಜನ್ಮ ಸಫಲವಾಗಲಿ ಎನಲು 

ತವಿಯಾದವನನು ಜಗದಿ ತೀವಿರುವ ಕಷ್ಟವನು 

ಬೇನೆಯನು ದುಃಖವನು, ದುರ್ಲಕ್ಷ್ಯ ಅಸಮಾನ 

ದೌರ್ಜನ್ಯಗಳ ಪರಿಯ, ತಿಳಿಯಲೇ ಬೇಕಣ್ಣ 

ಇವ ತಿಳಿಯುವುದು ಎಂತು? ಜೊತೆಯ ಜೀವರು ಪಡುವ 

ಕಷ್ಟವನು ಬೇನೆಯನು ಧುರ್ಲಕ್ಷ್ಯ ದುಃಖನನು 

ಅಸಮಾನ ದೌರ್ಜನ್ಯಗಳನು ಗಮನಿಸಬೇಕು. 

ಕಂಡ ನೋವೆಲ್ಲವನು ತನ್ನ ಬಾಳಲಿ ಬಂದ 


ಕಾಳಿದಾಸ ೧ತ್ಲಿ 


ಅಸುಖ ಎಂಬಂದೆ ಅನುಭವಿಸಿ ಕನಿಯಾದವನು 
ಅನ್ಯರನು ಕುರಿತ ಕನಿಕರದಿ ಕರಗಿರಬೇಕು. 
ಕೆಲವೇಳೆ ದೈವ ಈ ಕಷ್ಟೈ ನನು ಅವನಿಗೇ 
ನೀಡುವುದು. ಬರುವ ದಿನಗಳಲಿ ನಿನ್ನಯ ದೈವ 
ನಿನ್ನನೆಂತಹೆ ನೋವು ಬೇವುಗಳ ಮಧ್ಯದಲಿ 
ನಡೆಸುವುದೊ ! ಅಂತಾಯ್ತೆ, ಕನಿಯಾದವನ ಜೀವ, 
ಕೆಂಡಗಳ ಹೊಂಡದಲಿ ಬೆಂದುಕ್ತು ತಾನೊಂದು 
ಕೆಂಡವೇ ಆದಂತೆ, ಬಣ್ಣ ಬರಲೆಂದೆಳಸಿ ' 
ಮಿಸುನಿ ಮೂಸೆಯ ಹೊಕ್ಕು ಕರಗಿ ನೀರಪ್ಪ ಂತೆ, 
ತನ್ನ ಅನುಭವದಿಂದ ಬೆಂದು ಕರಗಿ ನೊಂದು ' 
ಸೊಕ್ಕಿ, ಸೊಕ್ಸನು ಮಿಕ್ಕು ಉಕ್ಕ ಹುದು. ನೀರಾಗಿ 
j ಕರಗಿದ್ದು ಮತ್ತೆ ಘನಿಸುವುದು. ಘನಿಸಿದ ಬಳಿಕ 
ಅಸರಂಜಿ ಹೊನ್ನ ಹುದು. ಆದರೇನಣ್ಣ ಯ 3 
ಹುಚ್ಚನರಿಯಲು ನೀನು ಹುಚ್ಚಾಗು ಎನೆ ಬ್ಬೈವ, 
ಅಂತೆ ಆಗಲಿ ಎನ್ನ ಬರುವುದೇ? ಎನಲಿಲ್ಲ 
ಬಿಡುವುದೇ? ಇದ ನೆನೆದ ಹೊತ್ತಿನಲಿ ನಾ ನಿನ್ನ 
'ದೈವದಲಿ ಬೇಡುವುದು ಇದು : “ ನನ್ನ ಮಗು ಇವನ 
ಎಷ್ಟು ಸಾಧ್ಯವೊ ಅಷ್ಟು ಅಲ್ಪವಹ ಕಷ್ಟದಲಿ 
ಹಾಯಿಸೋ, ತಂದಿ; ಹಾಯಿಸುವ ಆ ಹೊತ್ತಿನಲಿ 
ಒಳಗಿದ್ದು ಅದ ಸಹಿಸಿಕೊಂಬ ಶಕ್ತಿಯ ನೀಡು.” 
ನಾನಿನ್ನು ಬಹುಕಾಲ ನಿನ್ನ ಜೊತೆಗಿಹನಲ್ಲ. 
ಅದರಿಂದ ಹೇಳುವೆನು. ಎಲ್ಲ ಹೊತ್ತಲು ನೀನು, 
“ ದೈವ ನನ್ನನು ರಕ್ಷಿಸುತ್ತಿ ಹುದು” ಎಂದೆಣಿಸು. 
೫ ಈ ಭಾವ ಆಂತರ್ಯದಲಿ ಭದ್ರವಾಗಿರಲು 
ಬಾಳು ತಹ ದುದೆಗ್ಯನ ಏನಿರಲಿ ಎಂತಿರಲಿ 
ಥೈರ್ಯದಲಿ ನಡೆಯುವುದು ಸಾಧ್ಯವಪ್ಪುದು ನಿನಗೆ. 
ತಿಳಿಯಿತೇ? 


೧೪ ಕಾಳಿದಾಸ 


ಕಾಳಿದಾಸ... ತಿಳಿಯಿತು. 

ಗುರು. ಎರಡನೆಯ ಮಾತು ಇದು. 
ನಿನ್ನ ಕೃತಿ ನಿನಗೆ ಇನ್ನೆ ನಿತು ಚೆನ್ನೆ ನಿಸಿದರು 
ನೀನದನು ಹೊಗಳುವುದು ಬೇಡ. ಬೇಡದ ಮಂದಿ 
ತೆಗಳಿರಲು ಅದ ಸಮರ್ಥಿಸ ತೊಡಗುವುದು ಬೇಡ. 
ಇದಕು ಮಿಗಿಲಾಗಿ ನೀ ಬಹು ಉನ್ನತಿಯ ಸಾರಿ 
ನಿನಗೆ, ಯಾರೂ ನಿನ್ನ ಸಮನಲ್ಲ ಎನಿಸಿದರು, 
ನಿನ್ನ ಎನಿಸಿಕೆ ಅದಕೆ ಮನದಲೆಡೆಗೊಡಬೇಡ. 
ಮನ ಇದಕೆ ಒಪ್ಪದೇ ವಿಧಿಯಿಲ್ಲ, ಎಡೆಗೊಡು ; 
ಆದರಾಭಾವನೆಯ ನೀನೆ ನುಡಿವುದು ಬೇಡ. 
ಚಕ್ರಾಧಿಸತಿ ಯಯಾತಿಯ ಕತೆಯ ಕೇಳಿರುವೆ. 
ಇಂದ್ರಸಭೆಯಲಿ ಅವನ ಜೊತೆ ಒಬ್ಬನಿರಲಿಲ್ಲ. 
ದಿಟ. ಇರುತ ತನಗೆ ಸಮ ಇಲ್ಲಿ ಯಾರೂ ಇಲ್ಲ 
ಎಂದು ಅವನೆಂದೊಡನೆ ನಾಶವಾಯ್ತಾ ಹಿರಿಮೆ. 
ಸತ್ಯವನು ನುಡಿ ಎಂಬ ವಚನ ಸಲುವುದಿಲ್ಲ 
ಇಲ್ಲಿ, ಕಂಡೆಯ? ಆದಿಕವಿ ತನ್ನ ರಾಮನನು 
ನೀರ್ಯರ್ವಾ, ಎಂದು, ಮಹತಾ ಸ್ವೇನ ವೀರ್ಯೇಣ 
ನತು ವಿಸ್ಮಿತಃ, ಎಂದು ಹೊಗಳಿದನು. ಹನುಮಂತ 
ಬೇರೆ ವಾನರ ನೀರ ಯಾವನೂ ಸಾಧಿಸದ 
ಸಾಗರೋಲ್ಲಂಘನವ ಸಾಧಿಸಿದ ಮರುದಿವಸ್ಕ 
ತಾಯ ಸನ್ನಿಧಿಯಲ್ಲಿ, ಸುಗ್ರೀವ ಸಮ್ಮುಖದ 
ದಕ್ಷ ವಾನರರಲ್ಲಿ ತಾನೆ ಕಡೆಯವನೆಂದ. 
ಅವನ ನುಡಿ ಸುಳ್ಳೇ? ಅಲ್ಲ. ಅವನ ನಿಸರ್ಗ 
ವಿನಯ ಅದನವನ ಮನಸಿಗೆ ಸತ್ಯ ಎನಿ ಸಿತು. 
ವಿನಯ ಶಕ್ತಿಗೆ ಸಹಜ ಉತ್ಕೃಷ್ಟ ಭೂಷಣ. 
ಮೇಲಾಗಿ ಕನಿಯ ರಚನೆಯ ಶಕ್ತಿ ಬೆಳೆದಂತೆ 
ಅವನಾತ್ಮ ಒಂದು ತೆತ್ತ ಎನನು ಮನವರಿಯುವುದು. 


ಕಾಳಿದಾಸ ೧೫ 


ಬರೆಯುವನು ತಾನಲ್ಲ, ದೈವ. ತಾ ಅದು ಹಿಡಿದ 
ಲೆಕ್ಕಣಿಕೆ ಮಾತ್ರ. ಎನೆ, ನಾನು ಬರೆದೆನು ಎಂಬ 
ಸಂತಸನೆ ಇಲ್ಲವಾಯಿತೆ, ಎನ್ನ ಬೇಡಣ್ಣ. 
ದ್ದೆವ ತಾ ಬರೆವ ಬರಹವ ಬರೆಯೆ ನಿನ್ನನು 
ಲೆಕ್ಕ ಣಿಕೆಯಾಗಿರಲು ಆರಿಸಿತು ಎನ್ನು ವುದು 
ಸಂತಸದ ತುದಿ ಅಸ್ಸ. ಬಹು ದಿನಸೆದಿಂದ ಇದ 
ನಿನಗೆ ತಿಳಿಸುವ ಎಂದು ಕಾದಿದ್ದು, ಇಕೊ ಇಂದು 
ತಿಳಿಸಿಹೆನು. ಇದರಿಂದ ನಿನಗೆ ಒಳಿತಾಗಲಿ. 
ದಿನದಿನವು ಇದ ನಿನ್ನ ಮನಸಿನಲಿ ತಿರುಹುತಿರು. 
ಈ ಎಲ್ಲ ತತ್ತ್ವ ಮನಸಿಗೆ ಪಾಠವಾಗಲಿ. 
ಇವನು ಹಿಡಿದೇ ಬಾಳು. ಇವ ವಿಸಾರುವುದು ಬೇಡ, 
ಏನೆಂಬೆ? 

ಕಾಳಿದಾಸ.-- ಏನೆಂಬೆ, ಗುರುಗಳೆ? ಒಪ್ಪಿಹೆನು. 
ತಮ್ಮ ಅಫ್ಪುಣೆಯೆಂತೆ ಅಭ್ಯಾಸಮಾಡುವೆನು. 
ಅಭ್ಯಾಸ ಸಿದ್ಧಿ ಸಲಿ ಎಂದು ಹರಸಿರಿ ತಾವು. 
ದೈವ ಸಿದ್ಧಿಯನನುಗ್ರ ಹಿಸುವುದು. 


ಸರೂ.” ಚೆನ್ನ ನುಡಿ, 
ಅಣ್ಣ ಯ್ಯ. 

ಕಾಳಿದಾಸ. ಅಕ್ಕ ಯಾರನೊ ಕರೆದುತರುತಿಹರು : 

ಗುರು...ಯಾರು? ಅಸರ್ಣಾ? 

ಕಾಳಿದಾಸ. ಅಹುದು. 


(ಅಪರ್ಣಾ ಒಬ್ಬ ಅತಿಥಿಯನ್ನು ಕರೆದುಕೊಂಡು ಬರುತಾ ಳೆ) 
ಅಪರ್ಣಾ. ಅಣ್ಣ ಯ್ಯ, 
ಪೂಜ್ಯ ಹಿರಿಯರು ಇವರು ನಿನ್ನ ನೋಡಲು ಎಂದು. 
ಡಿ ಅಮ್ಮಾಜಿ ಇವರ, ಅಪ್ಪನ ನೋಡಿ 
ಎಂದುದೇ ನಮ್ಮೆ ಡೆಗೆ ಕಳುಹಿದರು. ನ್ಯಾ ಅಪ್ಪ 


೧೬ ಕಾಳಿದಾಸ 


ನಿನ್ನೊಡನೆ ಇಲ್ಲಿಹೆರು. ಎಂದೆನು. ಹಿರಿಯರು 
ಒಮ್ಮೆಗೇ ಇಬ್ಬರನು ಇಲ್ಲೆ ನೋಡುನ ಎಂದು 
ಜೊತೆಗೆ ಐತಂದಿಹೆರು. 


ಕಾಳಿದಾಸ. ಬರಲಕ್ಕ, ಒಳ್ಳಿ ತು. 
ಅತಿಥಿ. -ಆರ್ಯರಿಗೆ ನಮಿಸುವೆನು. 
ಗುರು. ಅತಿಥಿ ದೈವಕ ನಮನ. 


ದಯಮಾಡಿ ; ಕುಳ್ಳಿರಿ ಕ ತಮ್ಮ ಸರಿಚಯ ತಿಳಿಸಿ. 

ಅತಿಥಿ. -ನೆರೆಸೀವೆ ಭರತಪುರದರಸರಾಸ್ಟಾ ನದಲಿ 
ನಾನೊಬ್ಬ ಸಚಿವ... ನಮ್ಮರಸರಪ್ಪಣೆ ಹೊತ್ತು, 
ತಮ್ಮ ಶಿಷ್ಯರು, ನಾಡ ಪ್ರಭುಕುಮಾರರ, ಕಾಣ 
ತನ್ಮು ಪಟ್ಟ ಣಕೆ ಬಂದೆನು. 

ಗುರು. ; ತುಂಬ ಸಂತೋಷ. 

ಸಚಿನ...-ಪ್ರ ಭುಮಂದಿರದಲಿ ಒಡತಿಯರು, ತನ್ಮು ಕುಮಾರ 
ಗೋಪಾಲರೊಡನೆ ವನದೆಡೆಗೆ ಸಾರಿಹೆರೆಂದು, 
ಅವರೊಡನೆ ಆಡಲೆಳಸುವ ಮಾತ ನಾ ತಮ್ಮ 
ಗುರುಗಳಲಿ ಬಿನ್ನನಿಸಬಹುದೆಂದು ತಿಳಿಸಿದರು. 
ಇಂತಾಗಿ ನಾ ತಮ್ಮ'ದರ್ಶನಕೆ ಬಂದಿಹೆನು. 

ಗುರು. ಇನಿತು ನಯನನು ಬಲ್ಲ ಸಚಿವರನು ಪಡೆದಿಹುದು 
ನಿಮ್ಮ ಒಡೆಯರ ಭಾಗ್ಯ. ಅರಸೆರಪ್ಪಣೆ ಏನು? 

ಸಚಿವ...-ಆರ್ಯರಿಗೆ ತಿಳಿದೆ ಇರಬಹುದು. ನಮ್ಮರಸರಿಗೆ 
ಸೋದರಿಯರಿರುವರಿರುವರು. ತೆಂಜೆ ಪ್ರಭು ಈಗ 
ನಾಲ್ಕು ವರ್ಷದ ಹಿಂದೆ ಬವ ಸನ್ನಿಧಿ ಸೇರಿ 
ಕುವರ ಪ್ರಭು ಎಳೆತನದಲೇ ನಾಡರಕ್ಷಣೆಯ 
ಕಾರ್ಯವನು, ಅಂತೆ ಮನೆತನದೆಲ್ಲ ಕಾರ್ಯವನು, 
ನಡೆಸ ಬೇಕಾಗಿ ಬಂದಿತು. ಹಿರಿಯ ಸೋದರಿಯ 
ಮದಿವೆಯುತ್ಸವನ ಈವರ್ಷ ನಡಸುವ. ಎಂದು 
ಅವರು ಮನ ಮಾಡಿಹರು. ತಮ್ಮ ಪ್ರಭುಪುತ್ರರಿಗೆ 


2) ಫಾಳಿದಾಸ 


ಮದಿವೆಯಹ ಹರೆಯ ಎಂಬುದು ತಿಳಿದು ಅರಸರು, 
ಇಲ್ಲಿ ಪ್ರ ಭುಮಂದಿರದಿ ತಮ್ಮಿ. ಚ್ಸೆ ಯಿಂತೆಂದು 

ಬಿನ್ನ ವಿಸಿ ಇವರ ಮನನನು ಬರಲೆಂದು 
ನನ್ನ. ಬಳಿಯಟ್ಟಿ ದರು. ಇಲ್ಲಿಯೂ ತಂದೆ ಪ್ರಭು 
ದ್ರ ಮುನ್ನ ದಿನವ ಸಾರಿಹ EN 
ಬಲ್ಲರಾದುದರಿಂದ ಅರಗುವರರನೆ ಕಂಡು 
ಪ್ರಸ್ತಾಪ ಮಾಡುವುದು ಎಂಡೆನಗೆ ಬೆಸೆಸಿದರು. 
ಇಂತಾಗಿ ನನಗೆ ಗುರುಸೆನ್ಸಿ ಧಿಯ ದರ್ಶನದ 
ಈ ಲಾಭ. 

ಗುರು... ಮತ್ತೊಮ್ಮೆ ತಮ್ಮ ಸಂಭಾಷಣೆಯ 
ನಯ ನನಗೆ ಆಪ್ಯಾಯಮಾನವಾಗಿದೆಯೆಂದು 
ವಿಜ್ಞ ಪ್ರಿ. ನಮ್ಮ ಪ್ರಭುಪುತ್ರರಿಗೆ ಹಸೆನಿಲುವ 
ಹರೆಯ ಸರಿ. ಒಡತಿಯರು ಈ ಮುನ್ನ ಇದಕುರಿತು 
ಯೋಚಿಸಿದುದೂ ಉಂಟು. ಇರುತ, ಈ ವ್ಯವಹಾರ 


ಈ996909 68699096909 


(ಮಾತಿನಲ್ಲಿ ಸ್ವಲ್ಪ ತಡೆಯುವನು) 
ಸಚಿನ __ನಏನನೇ ತಿಳಿಸಲೂ ಆರ್ಯರಿಗೆ ಹಿಂಜರಿವು 
ಬೇಡ. ನಮ್ಮರಸರೂ ಹಿಂದಣವು ಸಂಗತಿಯ 
ಕೇಳಿ ಬಲ್ಲರು. ಹಿಂದೆ ಹಿರಿಯರಿಬ್ಬರ ಮಧ್ಯೆ 
ನಡೆದ ಅರುಚಿಯ ಮಾತು ಒಂದೆರಡು ಯಾವನನು, 
ಅವರ ಮಧ್ಯದ ಮಾತು, ಆ ಮಾತು ಅವರೊಡನೆ 
ಮರೆಯಾದವೆಂದು ತಿಳಿಯುವ, ಎಂದು ಇವರಿಚ್ಛೆ, 
ಈ ಹದನ ಸುಸ್ಸೆ ಷ್ಟ ಪಡಿಸೆಂದು ದೊರೆ ನನಗೆ 
ಬೆಸಸಿಹರು. 
ಗುರು, ತಾವು ಗೋಪಾ ಬಕರ ಸಂತತಿ 
ಇವರು ಕುರುಬರು ಎಂದು ನಿಮ್ಮ ಒಡೆಯರ ತಂದಿ 
ಹಳಿದು ನುಡಿದರು. ಅವರ ನುಡಿಯಿಂದ ಮನನೊಂದ 


೧೮ ಕಾಳಿದಾಸ 


ಇವರ ಹಿರಿಯರು ದೂರ ನಿಂತರು, ಆ ನುಡಿಯ 
ಮರೆನ ಎಂಬರು ನಿಮ್ಮ ಪ್ರಭು. 

ಸಚಿವ. ಅಹುದು. 

ಗುರು.-- ಒಳ್ಳಿ ತು. 
ನಿಮ್ಮೊಡೆಯ ಸಜ್ಜ ನರು ಎಂದೆನಗೆ ಕಾಣುತಿದೆ. 
ಇಂಥ ನುಡಿ ಒಂದಲ್ಲ, ಹತ್ತಾದರೂ, ಜನರು 
ಮರೆತು ಸೌಹಾರ್ದದಲಿ ಬಾಳುವುಜೆ ಮಂಗಲ. 
ಒಡತಿಯರಿಗಿದನು ಬಿನ್ನ ವಿಸುವೆನು. ಅಣ್ಣ ಯ್ಯ, 
ತಾಯವರ ಸೆನ್ನಿಧಿಯಲೀ ಹದನ ಬಿನ್ನ ವಿಸಿ 
ಅವರೆ ಅಪ್ಪಣೆ ಏನು ತಿಳಿಯಬೇಕಲ್ಪ? 
ಮಂದಿರಕೆ ಹೋಗೋಣವೇ? 

ಕಾಳಿದಾಸ... - ಆಯ್ತು, ಗುರುಗಳೆ. 


(ಎಲ್ಲರೂ ಹೊರಡುವರು.) 


ಸ್ಮಾನ ೨ 

ರಾಮಗಿರಿಯ ಪ್ರಭುಮಂದಿರದ ಒಂದು ಕೋಣೆ. ಕಾಳಿದಾಸನ ತಾಯಿ. ಗುರು 
ಕಾಳಿದಾಸ ಇದಾರೆ. 
ತಾಯಿ. ಇವರ ಹಿರಿಯರು ನನ್ಮು ಯಜಮಾನರಿಗೆ ಮಧ್ಯೆ 

ಕುಲದ ಮಾತಿಗೆ ಹಿಂದೆ ವಿರಸ ಮೂಡಿದ ಹರಿಯ 

ಈಗಿನೀ ಅರಸ ಎಂಬವರು ಬಲ್ಲರು ಅಲ್ಲ? 
ಗುರು... ಬಲ್ಲನಿತೆ ಅಲ್ಲ. ಆ ಮಾತನಾಡಿದ ಬಳಿಕ 

ಕೆಲವೆ ದಿನದಲಿ ತಮ್ಮ ತಂದೆ ತಾವಾಡಿದುದು 

ತಪ್ಪು ಮಾತಾಯಿತೆಂಬುದ ಕಂಡುಕೊಂಡರು 

ಎಂದು ಹೇಳುವರಂತೆ. ಸೆಚಿವರಿದ ತಿಳಿಸಿದರು. 
ತಾಯಿ... ಈ ಅರಸನಜ್ಜನೋ ಮುತ್ತಜ್ಜನೋ ಒಮ್ಮೆ 

ತನಗಾಗದೊಂದು ಮನೆತನಬೊಬ್ಬ ತರುಣನಿಗೆ 


ಚ 


ಕಾಳಿದಾಸ 


ತನ್ನ ಮಗಳನು ಕೊಡುವೆನೆಂದು ಆಸೆಯನಿತ್ತು. 
ಜೂ ಬೇರೆ ಹೆಣ್ಣಾ ಶ್ಲ ಪ್ರುದನೊ ಕೊಡಿಸಿದರು 
ಎಂದೊಂದು ಕಥೆ ಉಲ. 

ಗುರು. ಅಜ್ಜ ಮುತ್ತಜ್ಜ ರದು 
ಕಥೆ ಏನೆ ಇರಲಿ, ಅದನಿವರಿಗನ್ವ ಯಿಸುವುದು 
ಸರಿಯೆನಿಸಲಾರದು. ಈ ಸಚಿವ ಕೃತ್ರಿ ಮಕೆ 
ಎಡೆಗೊಡುವ ತೆರನಲ್ಲ. ಇವರ ನಡೆನುಡಿ ಎಲ್ಲ 
ಸತ್ಯವಂತನವೆಂದು ಸುಸ್ಪಷ್ಟ ಕಾಣುವುದು. 

ತಾಯಿ. ಹುಡುಗಿ ತುಂಬಾ ಜೆಲುವೆ ಎಂದು ಜನ ಹೇಳುವುದ 
ಕೇಳಿಹೆನು.. ಜಾಣೆಯೂ ಅಹುದಂತೆ. ತಾನು ಬಹು 
ಜಾಣು ಎಂದವಳು ತಿಳಿದಿಹಳು ಎನ್ನು ವರು ಜನ. 
ತಾನು ಬಹು ಚೆಲುವೆ ಬಹುಜಾಣು ಎನ್ನುವ ತುಂಬು 
ಜಂಬದೀ ಹುಡುಗಿ, ಇವಳನು ಮದುವೆಯಾಗುವೆಯ 
ಅಣ್ಣ ಯ್ಯ 9 | 

ಕಾಳಿದಾಸ... ನಿಮ್ಮೊಡನೆ ಮೂರುದಿನ ನಡೆದಿರಲು 
ಎಂಥವಳೆ ಜಂಬಗಾತಿಯು, ಹೆಣ್ಣ ನಡತೆಯಲಿ 
ನಯವೆ ಸರಿ, ಜಂಬ ಸರಿಯಲ್ಲ, ಎಂಬುದ ಕಲಿತು 
ಸುಗುಣಿಯಾಗುವಳಕ್ಕ. 

(ತಾಯಿ ಗುರು ಇಬ್ಬರೂ ನಗುವರು) 


ಗುರು... ದಿಟಿ ನುಡಿದೆ ಅಣ್ಣ ಯ್ಯ. 
ಮೇಲಾಗಿ, ಮೂರುದಿನ ಅಣ್ಣಯ , ನೊಡಿದ್ದು 
ತಾ ಜಾಣೆ ಎಂದುಕೊಳ್ಳು 4 ಜ್‌ ಕಡು ಮೊದ್ದು 
ಹೆಣ್ಣು ಇರುವುದು ಸಾಧ್ಯ ಎನ್ನುವಿರ, ಅಮ್ಮಾಜಿ : p 
ಸು ಮಗ ನಗುವರು). 


ತಾಯಿ. ಅಂತಿರಲು ಸಂಬಂಧ ನಮಗೆ ಸಮ್ಮತ ಎಂದು 
ಅರಸರಿಗೆ ಗುರು ಹೇಳಿ ಕಳುಹಿಸಿರಿ 


೧೯ 


೨೦ ಕಾಳಿದಾಸ 


ಗುರು. ಒಳ್ಳಿ ತು. 
ಸಚಿವರಿಗೆ ಇದ ತಿಳಿಸಿ ನನ್ನ ಮನೆಯಲಿ ಅವರ 
ಸತೃರಿಸಿ ಮಧ್ಯಾಹ್ನ ಕಳುಹಿಕೊಡುವೆನು. ಸರಿಯೆ? 

ತಾಯಿ...ಸರಿ, ಗುರುವೆ. ತಂದೆ ಇಲ್ಲದ ನಿಮ್ಮ ಶಿಷ್ಯನಿಗೆ 
ನಿಮ್ಮನುಗ್ರ ಹೆ ಸರ್ವದಾ ರಕ್ಷೆಯಾಗಿರಲಿ. 

ಸ್ಥಾನ ತ್ರ 

ಆ ಮಧ್ಯಾಹ್ನ ಗುರುವಿನ ಮನೆ. ಗುರು, ಸಚಿನ. ಸಚಿವ ಊರಿಗೆ ಹಿಂದಿರುಗುವ 

ನಾಗಿದ್ದಾನೆ. 

ಸಚಿವ.--ತಮ್ಮನುಗ್ರ ಹದಿಂದ ನಮ್ಮ ಅರಸರ ಇಚ್ಛೆ 
ಕೈಗೂಡುವಂತಾಗಿ ಅವರು ನನ್ನನು ತುಂಬ 
ದಕ್ಷನೆಂದೆಣಿಸುವರು. ಬಾಳ ಸಾವಿರ ಮುಖವ 
ನೋಡಿ ಹಣ್ಣಾ ಗಿರುವ ತಮ್ಮೆದುರಿನಲಿ ನಾನು 
ಮರೆಮಾಚಿ ನುಡಿಯಲೇತಕೆ? ಬೆಳೆದ ತಂಗಿಯರು 
ಮದುವೆಯಾಗದೆ ಇಹರೆ ಎಂದು ನಮ್ಮರಸರಿಗೆ 
ಬಹು ಚಿಂತೆ. ಮದುವೆಯಾಗುವೆವೆಂದು ಬಂದವರ 
ಹುಡುಗಿಯರು ಅಂತಿಂತು ಕೊಂಕಿನವು ಏತರವೊ 
ನುಡಿ ನುಡಿದು ತಬ್ಬಿಬ್ಬು ಮಾಡುವರು. ಈ ಎಗ್ಗ 
ಜನರನೊಲ್ಲೆವು ನಾವು ಎನ್ನು ವರು. ನಾಲ್ಕು ಸಲ 
ಇಂತಾಗಿ, ಐದನೆಯ ಎಗ್ಗ ನಾಗಿರೆ ಯಾವ 
ತರುಣನೂ ಬರಲೊಲ್ಲ. ವರನ ಹಿಡಿಯಲು ಅಣ್ಣ 
ಏನ ಮಾಡುವುದೆಂದು ಚಿಂತಿಸುತಲಿದ್ದ ರು. 
ಸ್ಥಿತಿ ಇಂತು ಇರುವಲ್ಲಿ ಹಿರಿಯ ಸೋದರಿಯವರು 
ನಾಲ್ಕು ತಿಂಗಳ ಹಿಂದೆ ಅನುಜಪುರಿಯುತ್ಸವಕೆ 
ಹೋಗಿದ್ದು ಹಿಂತಿರುಗಿ ಬಂದ ದಿನ ಅಣ್ಣ ನಿಗೆ, 
ತಾವಲ್ಲಿ ನಿಮ್ಮ ಶಿಷ್ಯರನು ಕಂಡೆನು ಎಂದು, 
ಇವರ ನಡೆನುಡಿ ರೂಪು ತನಗೆ ಒನ್ಪಿದನೆಂದು, ' 


ಕಾಳಿದಾಸ ೨೧ 


ಅಣ್ಣ ಇವರನು ಕಂಡು ಮನೆಯಳಿಯನಾಗೆಂದು 
ಕೇಳಬೇಕೆಂದು, ಬೇಡಿದರು. ನಮ್ಮರಸರಿಗೆ 
ವೇಚಿಗಿಟ್ಟಿ ತು. ಅಳಿಯನಾಗುವಾತನ ತಂದೆ, 
ಮದುವೆಯಾಗುವ ಎಂದು ಕರೆವ ಈಕೆಯ ತಂದೆ, 
ಕುಲದ ಮಾತಿಗೆ ಎದುರು ಬದುರು ಮಲೆತಿದ್ದ ವರು. 
ತಂದೆ ಕೀಳೆಂದು ಕರೆದಿದ್ದ ಈ ಮನೆತನದ 

ಮಗ ಇವರ, ನನ್ನ ತಂಗಿಯ ಮಡುವೆ ಆಗೆಂದು 
ಕರೆಯುವುದೆ? ಕರೆದರು. : ಎದುರಾಳಿ ಕಟುವಾಗಿ 
ಪ್ರತಿ ಹೇಳಿದರೆ ಏನು ಮಾಡುವುದು? ಇಂತೆಂದು 
ಚಿಂತಿಸುತ ಇನರು ದಿನ ವಾರಗಳ ನೂಕಿದರು. 
ತಂಗಿ, ವಾರಕೆ ಒಮ್ಮೆ ಎರಡು ವಾರಕೆ ಒಮ್ಮೆ, 
ಅವರ ಕೇಳಲು ಜನವ ಕಳುಹಿಸಿದೆಯಾ ಅಣ್ಣ, 
ಎಂದಿವರ ಕೇಳುವರು. ಏಗೆಯ್ದ ಎಂದು ಪ್ರಭು, 
ತಮ್ಮ ಮನದಲೆ ಅಳೆದು ಸುರಿದು ತಮಗಪಮಾನ 
ಆದರಾಗಲಿ, ತಂಗಿಯಾಸೆ ಮುರಿವುದು ಬೇಡ, 
ಎಂದು ನಿಶ್ಚಯಿಸಿದರು. ನನ್ನ ನಿಲ್ಲಿಗೆ ಇಂತು 
ಕಳುಹಿದರು. ಕಂಡನೋ ಎಂದು ತುಡುಕಲು ಅಂಜಿ 
ನೋಡಿದುದು ವಸ್ತು ಅದು ರತ್ನ ವಾಗಿಹುದಲ್ಲ. 

ಈ ಮುನ್ನ ನಾಲ್ವರನು ಮನಕೆಡಿಸಿ ಕಳುಹಿಸಿದ 
ತರುಣಿಯರು ತಮ್ಮ ಶಿಷ್ಯರನೆಂತು ಕಾಣುವರೊ 
ಎಂಬ ಯೋಚನೆ ಬೇಡ. ತಾಯ್ತಂದೆ ಇಲ್ಲದೆ, 
ಹಿರಿಯ ಹೆಣ್ಮಂದಿ: ಎಂಬವರೊಬ್ಬರಿಲ್ಲದೆ, 

ಅಕ್ಕರೆಯ ಅಣ್ಣ ನೆದುರಲಿ ಬೆಳೆದ ಬಾಲೆಯರು 
ಇನಿತಶಿಕ್ಷೆಯ ತೆರದಿ ಹಿಂದೆ ನಡೆದುದು ಉಂಟು. 
ಮದುವೆಯಾಗುವ ಅಕ್ಕ ತಾವೆ ಒಪ್ಪಿದ ತರುಣ 
ಇವರ ವಿಷಯದಲಿ ಚೆನ್ನಾಗಿಯೇ ನಡೆಯುವರು. 
ಪ್ರಾಣವನೆ ಕೂಟ್ಟು ಗಂಡನನು ರಕ್ಷಿಸಿಕೊಂಡ 


೨೨ ಕಾಳಿದಾಸ 


ಸಾವಿತ್ರಿ ಯೆಂತಂತೆ ಈ ತಮ್ಮ ಶಿಷ್ಯರನು 
ಕಾಯ್ದು ಕೊಂಬರು, ದೇವರೆಂಬಂದ ಪೂಜಿಸರು. 
ಅವರಿವರ ಮಾತು ಕಿವಿಯಲಿ ಬಿದ್ದು ಮನಸಿನಲಿ 
ಶಂಕೆ ಇದ್ದೀತೆಂದು, ಆರ್ಯರಲಿ ಉದ್ದನೆಯ 
ಬಿನ್ನ ಸವ ಮಾಡಿಹೆನು. ಮಾತು ಅತಿಯಾಯಿತೆನೆ 
ಹರಿಯರೆನ್ನ ನು ಮನ್ತಿಸಿರಿ. 
ಗುರು. ತಮ್ಮ ನುಡಿಯೆಲ್ಲ 
ಸಜ್ಜನರ ನುಡಿ. ನಿಮ್ಮ ಒಡೆಯ ಅರಸರ ಶುಭನ 
ಸಾಧಿಸುವ ನುಡಿ ಅಂತೆ. ಅವರೊಡನೆ ನಡೆಯಲಿಹ 
ಬೇರೆಯವರೊಳ್ಳಿ ತನು ಸಾಧಿಸುವ ನುಡಿ. ನಿಮ್ಮು 
ಸಾಚಿವ್ಯ ನಿಮ್ಮೊಡೆಯ ಅರಸರಿಗೆ ಬಹುಕಾಲ 
ಲಭಿಸಿರಲಿ. ನಿಮ್ಮೆಲ್ಲ ಆರಂಭ ಜಯಿಸಿರಲಿ. 
ಸಚಿವ.--ಆರ್ಯರೇ ತಮಗೆ ಬೇಸರವಾಗದಿರೆ ತಮ್ಮ 
ಹಿತವ ಬಯಸುವ ನಾನು ತಮ್ಮ ಕೇಳುವುದೊಂದು 
ಮಾತು ಇದೆ, ಈಗ ಮನಸಿನಲಿ ಮುಖವಿಟ್ಟಿ ಹುದು. 
ಪ್ರಶ್ನೆ ಅನುಚಿತ ಎಂದು ತಮಗೆ ಕಂಡರೆ ನನಗೆ 
ಅದನು ತಿಳಿಸಲು ತಾವು ಹಿಂಜರಿಯುವುದು ಬೇಡ. : 
ಗುರು. ತಾವು ನನ್ನನು ಕೇಳ ಬಯಸ ಬಹ ಯಾವುದೇ 
ಪ್ರಶ್ನೆ ಅನುಚಿತವಪ್ಪುದಿಲ್ಲ, ಸಚಿವರೆ. ಮನಸು 
ಒಳ್ಳಿ ತಾಗಿರೆ ಪ್ರಶ್ನೆ ಒಳ್ಳಿ ತೇ ಆಗುವುದು. 


ಳೆ 
ಕೇಳಿರಿ. 
ಸಚಿವ. -- ತಮ್ಮ ಈ ಕುವರಿ. ಈಕೆಗೆ ಮದಿವೆ 
ಆಗಿಹುದು ? 
ಗುರು, ಆಗಿಹುದು. 
ಸಚಿನ. - ಅಳಿಯದಿರು ಕಾಣರೇ. 


ಸದ್ಯ ಕೆಲದಿನ ಎಲ್ಲಿಗಾದರೂ ಹೋಗಿಹರೆ ? 


ಕಾಳಿದಾಸ ಪಿತ್ನಿ 


ಇಲ್ಲವೇ ಬೇರೆ ಕಾರಣ ಏತರದೊ ಇದೆಯೆ? 
'ನಿಂದು ನನಗಾತಂಕ. 


ಗುರು ಹತವ ಬಯಸುವ ತಮ್ಮ 


ASL a ೌ್ಮ!) sy ಚಟ್‌ 


ಮನಸಿನೀ ಆತಂಕ ತಕ್ಕುದೇ ಸಚಿವರೆ. 
ಏನು ಸಂಗತಿ ಹೇಳುವೆನು. ಕೇಳ ಬಿಡುವಿದೆಯೆ? 


. ಸಚಿವೆ -ಇದೆ. ಅನುಗ್ರ ಹಮಾಡಿ. . 
ಗುರು ನನ್ನ ಸರ್ಣಾ ನನ್ನ 


ಒಂದೆ ಮಗು. ನನ್ನ ಸತಿ ಈ ಬಜೆ ಹೆತ್ತವಳು 
ಚಿಕ್ಕಂದೆ ಸ ಭ್ರ. ಮಗಳ ಚಿಕ್ಕಂ ೦ದು 
ಎಂದಲ್ಲ ನನ್ನರ್ಥ. ತಾಯಿಗೇ ಚಿಕ್ಕಂದು. 
ತಾಯ್‌ ಎಂದರೇನೆಂದು ಕಾಣದೀ ತಬ್ಬಲಿಯ 
ನಾನು ಕನಿಕರದಿಂದ ಸಾಕಿದೆ. ಮಲತಾಯ 
ತರಲಿಲ್ಲ... ಅವಳಿವಳ ಎಂತು ಕಾಂಬಳೊ, ಎಂದು 
ಭಯ. ಮಗಳು ಬಿಳೆದಿಹಳು. ಉದ್ದಾ ಹಕೂದಗಿಹಳು. 
ವರ ಎಲ್ಲಿ? ನನಗೊಬ್ಬ ತಂಗಿ ಇರುವಳು. ಅವಳು 
ಸೀತಾಪುರದ ಒಬ್ಬ ಪುಣ್ಯವಂತರ ಪತ್ತಿ 

ಹಿರಿಯನಿಗೆ ಮದಿವೆಯಾಗಿದೆ. ಅವನ ತಮ ವನಿಗೆ 
ಮದಿನೆಯಾಗುವ ಹರೆಯ. ತಂಗಿ ಬಂದಳು, ತನ್ನ 
ಈ ಮಗಗೆ ಸೊಸೆ ಇವಳ ಕೊಡು ಏಂದು ಕೇಳಿದಳು. 
ಹುಡುಕುತಿದ್ದ ಡು ಬಳ್ಳಿ ತೊಡರಿತ್ತು ಕಾಲಿಗೆ 
ಎಂಬಂದ ಬಂದೆ ತಂಗಿಯ ಬೇಡಿಕೆಗೆ ನಾನು 

ಒಡನೆ ಒಪ್ಸಿಡೆನಪ್ಸ.  ಸೋದರಳಿಯನೆ ಮನೆಯ 
ಅಳಿಯನಾಗಿರ ಬರಲು ಬೇಡ. ಬನ್ನು ವರುಂಟಿ? 
ಒಡಹುಟ್ಟಿ ಮಕ್ಕಳಿನರಿಬ್ಬರೂ ಚಿಕ್ಕಂದು 

ನನ್ನ ಮನೆಯಲ್ಲಿ ಲ್ಲಿ, ಅವರಮನೆಯಲ್ಲಲ್ಲಿ, 

ಹತ್ತೊ ಮ್ಮ ಒಡನಾಡಿ ಸಲಿಗೆಯಲಿ ಬೆಳೆದವರು. 

; ಮದುನೆಯಹೆನೆನು ನಿ ವುದು ಇಬ್ಬರಿಗು ಸಂತೋಷ. 


೨೪ 


ಕಾಳಿದಾಸ 


ಯಜಮಾನರಾರೋಗ್ಯ ಚೆನ್ಟಿಲ, ಮುದಿವೆಯನು 

ನನ್ನ್ನ ಮನೆಯಲಿ ಮಾಡು ಎಂದು ಶಂಗಿಯ ಸಲಹೆ. 
ಅಂತೆ ಆಯಿತು. ಮದುವೆ ಆದುದೇ ಈ ಮಗಳು 
ಗಂಡನಿಗೆ, ನಾನಿಲ್ಲಿ ನಿನ್ನೊಡನೆ ನಿಂತೆನೇ 
ರಾಮಗಿರಿಯಲಿ ಮುದಿಯ ಅಪ್ಪನಿಗೆ ದಿಕ್ಕಿಲ್ಲ 

ನೀನು ಅಲ್ಲಿಗೆ ಬಂದು ನಿಲ್ಲೆ ೦ದು ಹೇಳಿದಳು. 

“ ನನಗಲ್ಲಿ ಕಲಸವೇನೂ ಇಲ್ಲ, ನನ್ನೂರೆ 

ನನಗೆ ಸಾಕನಿಸಿತ್ತು. ನನ್ನೂರ ಬೇಹಾರಿ 
ಹಿರಿಯಾತನೊಬ್ಬ ಉಜ್ಜ ಯಿನಿಯಲಿ ತನ್ನವು 
ವ್ಯವಹಾರ ಹಲನಿಹವು, ಅವ ನೀನು ನೋಡಿಕೋ, 
ಆದಾಯದಲಿ ಒಂದು ಪಾಲು ತೆಗೆದುಕೊ ಎಂದು 
ನನಗೆ ಹೇಳಿಹನು. ನಗರಕ ಹೋಗಿ ಬಾಳುವ. 
ಜೊತೆಗೆ ಬಾ,” ಎಂದಿವಳ ಕರೆದನು. ಅಪ್ಪನಿಗೆ 
ದಿಕ್ಕಿಲ್ಲದಾಗುವುದೆ ಎಂಬುದೊಂದೇ ಇವಳ 

ಮರು ನುಡಿ. ನಾನು ಮಗಳಿಗೆ “ ಅಮ್ಮ, ನನಗಾಗಿ 
ನಿನ್ನ ಮನೆಯನು ಬಿಟ್ಟು ನೀನಿಲ್ಲಿ ನಿಲ್ಲುವುದು 
ಸರಿಯಲ್ಲ, ಎಂದೆನು. ಅಳಿಯ, ಮಾವನ ಮಾತ 
ಕೇಳಿದೆಯ, ಎಂದನು. ಇವಳು, " ಮಾವನ ಮಾತು 
ನಿನಗೆ ರುಚಿಸಿತು ಎಂದು ನೀನದನು ಕೇಳೆಂಬೆ, 
ನಿನ್ನವ್ರನಣ್ಣ ಸೋದರ ಮಾವ ಇನ್ನೆ ನಿತು 

ಘಾಸಿ ಪಡುವನು ಅದನು ನೀನು ಯೋಚಿಸುತಿಲ್ಲ,” 
ಎಂದಳು. ನಾನಿವರ ಜೊತೆಗೆ ಹೋಗೋಣೆನಲು 
ಒಂದಡ್ಡಿ. ಪ್ರಭು ಸಾವ ಹೊತ್ತಿನಲಿ ನಾ ತಮ್ಮ 
ಮಗ ಬೆಳೆವವರೆಗೆ ಅವನನು ನೋಡಿಕೂಳಬೇಕು 
ಎಂದು ನನ್ನಿ ೦ಂದ ವಚನವ ಪಡೆದುಕೊಂಡರು. 

ಏನ ಮಾಡುವುದು.? ಪ್ರಭುಪುತ್ರ ನೀ ಮದುವೆಯನು 


ಮಕ್ಕಳ ಸುದ್ಬೆವ ತಾನೇ ಏರ್ಪಡಿಸಿತು ಎಂದು 


ಕಾಳೆದಾಸ ೨% 


ಹೇಳ ಸಲ್ಲುವುದು. ಈ ಮದುವೆಯುತ್ಸವ ನಡೆದು 
ಪ್ರಭುಪುತ್ರ ಸತಿಯೊಡನೆ ಇಲ್ಲಿಗೈ ತಂದುದೇ, 
ನ ಒಡತಿಯರ ಅಪ್ಪಣೆ ಬೇಡಿ ಮಗಳೊಡನೆ 
ನಗರವನು ರ ನಗರದಲಿ ಬಾಳುವುದು 
ಸಂತೆಯಲಿ ಬಾಳುವುದು ಎಂತಂತು ಅರುಚಿ. ಸರಿ. 
ಇರುತ, ಮಕ್ಕಳಿಗಾಗಿ ಅದ ಸಹಿಸಿಕೊಂಬೆನು, 
ಮಕ್ಕಳಿಬ್ಬರ ಸುಖದ ಬಾಳ್ವೆಯಲಿ ಸುಖಿಸುವೆನು. 
ಕಥೆ ದೊಡ್ಡದಾಯಿತು. 

ಸಚಿವ-- ಚೆನ್ನ ಕಥೆಯಾಯಿತು. 
ಶೀಘೆ ದಲಿ ಮಕ್ಕಳಿಬ್ಬರು ಸುಖವ ಕಾಣಲಿ. 
ಅವರ ಸುಖವನು ಕಾಂಬ ಸುಖ ತಮಗೆ ಲಭಿಸಲಿ. 

ಗುರು...-ಸನ್ಮನದ ತಮ್ಮ ನುಡಿ ಕ್ಲ್ಷಿಪ್ರದಲಿ ಫಲಿಸುವುದು. 
ಹೋಗಿ ಬನ್ನಿರಿ. | 

ಸಚಿವ, ಬರುವೆ. ನನಗೆ ಆಶೀರ್ವಾದ 
ತಮ್ಮೆಲ್ಲ ವಚನ. ಬೀಳ್ರೂಡುವನುಗ್ರಹೆಮಾಡಿ. 


ಆಂಕ ಎರಡು 


ಸ್ಥಾನ ೧ 


ಒಂದು ತಿಂಗಳ ಬಳಿಕೆ. ಭರತಪುರದ ಅರಮನೆಯ ನಿಹಾರ | ಭವನದ ಮುಂಪೆ 
ಅರಸ್ಕ ಗುರು, ಕಾಳಿದಾಸ ಇರುವರು. 
ಗುರು. _-ಸೋದರಿಯ ಮದಿವೆಯನು ತುಂಬು ವೆ ೈಭವದಿಂದ . 

ನಡೆಸಿದಿರಿ. ನಾವಿನ್ನು ಊರತ್ತ ಹೊರತುವೆವು. 

ಅಳಿಯದಿರು ಸತಿಯೊಡನೆ ಊರಸಾರುವ ಮುನ್ನ 

ಮೂರು ದಿನ ಇಲ್ಲಿದ್ದು ತಮ್ಮೊಡನೆ ತಮ್ಮೆಲ್ಲ 

ಪರಿವಾರದೊಡನೆ ಸರಿಚಯ ಬೆಳಸಿ ನಡೆದಾಡಿ 


೨೬ 


ಆರಸ. 


ಕಾಳಿದಾಸ .: 


ಸುಖನೀಯಲೆಂದು ಬಯಸಿಹಿರಿ. ದಂಪತಿಗಳಿಗೆ 
ಊರಸಾಗಿದ ಮೇಲೆ ದಿನದಿನನ ಬಾಳುವೆ 
ಕಾದಿಹುದು. ಮೂರುದಿನ ಇಲ್ಲಿ ಇನ್ನಾವುದೇ 
ಚಿಂತೆಯಿಲ್ಲದೆ ಅವರು ನಿಹೆರಿಸಲಿ ಎನ್ನು ವುದು 

ತಮ್ಮ ಯೋಚನೆ. ನಮ್ಮ ಅಮ್ಮಾಜಿ ಇದು ಯುಕ್ತ 
ಎಂದಿಹರು.  ಇನ್ಸ್ಟೀಗ ಬೀಗರನು ಬೀಳ್ಕೊಡಿರಿ. 
ಮೂರುದಿನ ಕಳೆದು ಮಂಗಳಮುಹೂರ್ತವ ನೋಡಿ 
ದಂಪತಿಗಳನು ಕಳುಹಿಕೊಡಿರಿ. ನನು ನು ಇಲ್ಲಿ 
ಬಹು ಚೆನ್ನ ನೋಡಿಕೊಂಡಿರಿ. ಇದಕೆ ಅಮಾ ಜಿ 
ವಂದನೆಯ ತಿಳಿಸಿಹರು. ಇನ್ನು ನಮಗಪ್ಪಣೆಯೆ ? 


—ಅಸಪುಣೆಯ ಮಾಡುವುದು ಈ ಮನೆಗೆ ನಮ್ಮ ಹೊಸ 


ಸಂಬಂಧ ಇದರಿಂದ ಮಾತೃಸಮರಾಗಿರುವ 
ಅಮ್ಮಾಜಿ, ಅಂತೆ ಅವರಿಗೆ ಗುರುಗಳಾಗಿರುವ 
ತಮಗೆ, ಸಂದಧಿಕಾರ. ನಾವು ತಮ್ಮಸ್ಪಣೆಯ 
ನಡೆಸುವಾತಗಳು. ತಂದೆಯ ಕಾ ಜಂ 
ವರ, ಇವನ ಮದುವೆಯಲಿ ಬಹಳ ಸಂಭ್ರಮ ಬೇಡ, 
ಉತ್ಸವನ ಒಂದುದಿನ ಮಾತ್ರ ನಡೆಸಲು ಒಳಿತು 
ಎಂದು ಬೀಗಿತಿ ರಾಣಿ ಬೆಸಸಿದರು. ಅಂತೆಯೇ 
ಉತ್ಸವವ ಹಗುರದಲಿ ನಡೆಸಿದುದ ಕಂಡಿಹಿರಿ. 

ಹಸೆ ನಿಲುವ ದಿನನಲ್ಲ ಅದರ ಮಾರನೆಯ ದಿನ, 
ನನ ವಧೂವರರಿವರ ದಾಂಪ ಪತ್ಯ ದಾರಂಭ, 

ಎಂಬ ನಮ್ಮ! ಬಾಜ್‌ ಇದರಿಂದ 
ಮನೆಮಗಳು ಅಳಿಯದಿರು ಸಂತಸದೊಳಿದು ದನು 
ನಾವಿಲ್ಲಿ ಒಂದು ದಿನವಾದರೂ ನೋಡುವುದು 
ಇಲ್ಲವಾಯಿತೆ ಎಂದು ನಾನು, ದಂಪತಿಗಳು 
ಮೂರು ದಿನ ಇಲ್ಲಿ ನಿಲ್ಲಲಿ, ಎಂದು ಪೂಜ್ಯರಲಿ 
ಬಿನ್ನ ವಿಸಿದಿನು. ಪೂಜ್ಯ ಹಿರಿಯರದಕೊಪ್ಟಿದಿರಿ. 


ಕಾಳಿದಾಸ ¥; ೨೭ 


ಕಿರಿಯರಿಲ್ಲಿರಲಿ, ಹಿರಿಯರು ನಾವು ಊರತ್ತ 
ಸಾರುವೆವು, ಎಂದಿಹಿರಿ. ತಮ್ಮಿಚ್ಛೆ ಇಂತಿರಲು 
ಹಿರಿಯೆರೀವೇಳೆ ಸಯಣನ ಬೆಳೆಸಿ. ಕರಿಯರು 
ಮೂರುದಿನ ಇಲ್ಲಿರಲು ಸಮ್ಮತಿಸಿ ತಾವೆಮಗೆ 

ಹಿರಿದಹ ಅನುಗ್ರಹವ ಮಾಡಿಹಿರಿ. ಮರುದಿನವೆ 
ಅಳಿಯೆದಿರು ಸತಿಯೊಡನೆ ಶುಭಮುಹೂರ್ತದಿ ಹೊರಟು 
ಮಾರನೆಯ ದಿನ ತಮ್ಮ ರಕ್ಷೆಯನು ಸಾರುವರು. 
ಅಮಾ ಜಿಯನರಿಗಂತೇ ತಮಗೆ ನಾನೆಲ್ಲ 

ಸು ಸಯಣವ ಬಯಸುವೆವು. ನಮ್ಮ ತ ತಮ್ಮ 
ಅನುಚರಿಸಿ ಬರುತಿಹೆರು. 

| ಗುರು ಸಂತೋಷ ವಂದನೆ. 


ಸಾನ ೨ 
ಈ: 


ಅದೇ ಸ್ಥಳ. ನಿಹಾರ ಭವನದ ಒಂದು ಕೋಜೆ. ಸ್ವಲ್ಪ ಹೊತ್ತಿನ ಮೇಲೆ. 
' ನವ ವಧು ಮಾಲತಿ, ತಂಗಿ ಮಂಜರಿ. | 
| ಮಂಜರಿ. ಏನಕ್ಕ, ಈ ಭಾನ ಕೋಣೆಯಲಿ ಕುಳಿತವರು 
ಹೊರಗೆ ಬರಲೊಲ್ಲರೇ. . ಯಾವುದೋ ಚಿಂತೆಯಲಿ 
| ನಿದ್ರಿಸುವ ತೆರ ಕಾಣುನರು. | 
ಹಾಲತಿ ಎಲ್ಲ ಹೊಸ ಮುಖ. 
ಸುತ್ತೆಲ್ಲವೂ ಹೊಸತು. | 

ಮಂಜರಿ. ಬಾಳದಿನ ಎಲ್ಲವೂ 
| ಹಳ್ಳಿ ಗಾಡಲಿ ಬಾಳಿ ಬಂದವರು ಅರಮನೆಯ 

ವೆ ಶೈ ಭವಕೆ ಬೆಡಗುಗೊ ೦ಡಿಹರೆನ್ನು ವಂತಿಹರು. 

ಸಹ ಚೆಲುವಾದ ಮುಖ. edt ಹಸುಳೆ ಮನ. ಇವರ 
ಇನಿಸು ಆಡಿಸುವ ಎನಿಸಿದೆ ನನಗೆ. ಅಕೊ ಅವರು 
ಉದ್ಯಾನದತ್ತ ಹೊರಟಹರು. ನಾನೂ ಹೋಗಿ 
' ಇವರ ಫಿದ್ರೆಯನು ಬಿಡಿಸುವೆನು. 


೨೮ ಕಾಳಿದಾಸ 


ಮಾಲತಿ. ಎಚ್ಚ ರ, ಮಂಜೂ; 


ಕೋಪಗೊಳಿಸೀಯೆ. 
ಮಂಜರಿ, ಇಲ್ಲಕ್ಟ, ಅಂತೆಸಗುವೆನೆ? 


ಸ್ಥಾನ ೩ 

ಅದೇ ಸ್ವಳ. ವಿಹಾರ ಭವನದ ಉದ್ಯಾನದಲ್ಲಿ ಒಂದು ಶಿಲಾಪೀಠ. ಸ್ವ 
ಹೊತ್ತಿನ ಮೇಲೆ ಅವರೆದುರ ದಾರಿಯಲ್ಲಿ ಕಾಳಿದಾಸ ನಡೆಯುತ್ತಿದಾನೆ. ಮಂ 
ಬಂದು ಹೀಕದ ಮೇಲೆ ಕುಳಿತುಕೊಳ್ಳುತ್ತಾಳೆ. ದಾರಿಯಲಿ ನಡೆಯುತ್ತ ಕಾಳಿದಾ 
ಇವಳನ್ನು ನೋಡಿ ತನ್ನ ಪತ್ನಿ ಎಂದು ಬಗೆದು ಹತ್ತಿರ ಬಂದು ಪಕ್ಕದಲ್ಲಿ ಕುಳಿತ್ಕು 
ಕಾಳಿದಾಸ.- -ಮರಗಳೆಡೆಿ ಕುಳ್ಳಿ ರುವ ಎನ್ಲಿಸಿತೆ, ದೇವಿ? 
ಮಂಜರಿ. ಎನ್ನಿಸಿತು. ಏನು ಇದು ಇನಿಸೊಂದು ಸಲಿಗೆ? 
ಕಾಳಿದಾಸ.ಸಲಿಗೆ? 


ಮಂಜರಿ... ಸಲಿಗೆಯೆ ? ಸದರವೆ. ನಾ ಯಾರು? 

ಕಾಳೆಬಾಸ.--ಯಾರು? 

ಮಂಜರಿ. ಯಾರು? ಅದೆ ನಾನು ಕೇಳುವುದು. 
(ಎನ್ನುತ್ತಾ ನಿಣುಕು ಮುಖಮಾಡಿ ಹೊರಟು ಹೋಗುವಳು) 

ಕಾಳಿದಾಸ... ನಾ ಯಾರು? 


ಏನಿವಳ ಮಾತು ಇದು? ಏನ ಹೇಳಿದೆ ನಾನು? 
(ಎಂದು ನಡೆಯುತ್ತ ಹೋಗುವನು.) 


ಸ್ಥಾನ ೪ 
ಆದೇ ಸ್ಥಳ. ಮತ್ತೊಂದು ದಾರಿ. ಮತ್ತೊಂದು ಶಿಲಾಪೀಠ. ಮತ್ತೆ ಸ್ವ 
ಹೊತ್ತಿನ ಮೇಲೆ ಮಂಜರಿ ಬಂದು ಅದರ ಮೇಲಿ ಕುಳಿತುಕೊಳ್ಳುವಳು. ನಿಮಿಷ 
ಬಳಿಕ ಕಾಳಿದಾಸ ಅಲ್ಲಿ ಬರುವನು. ತಲೆ ತಗ್ಗಿಸಿ ನಡೆದು ಬರುತ್ತ ತೀರ ಹತ್ತಿರ ಬಂದಾ 
ಅವಳನ್ನು ನೋಡಿ, 
ಕಾಳಿದಾಸ. ಮತ್ತೆ ಕಂಡೆನೆ ನಿನ್ನ? ಒಳಿತಾಯ್ತು. ಕಂಡಂದು 
ಒಂದು ಮಾತನು ಶೇಳ ಬಯಸಿದೆನು. ಈಗದನು 


ಈಳುವೆನು. 


ಕಾಳಿದಾಸ ೨೯ 


ಮಂಜರಿ... ಏನು ಅದು? 

ಕಾಳಿದಾಸ. ನಿನಗೆ ಬೇಸರ ತರುವ 
... ತೆರನೇನ ಮಾಡಿಜಿನು ನಾನು? | 
"ಮಂಜರಿ... ಈ ನೀ ಎಂಬ 


ಬಾ ಎಂಬ ಹೋಗೆಂಬ ಮರ್ಯಾದೆ ಮರೆತ ನುಡಿ 
ಇದು ನನಗೆ ಬೇಸರ. 

ಕಾಳಿದಾಸ... ಮದಿವೆಯಲಿ ಜೊತೆಯಾದ 
ಜನರ ಮಧ್ಯದಲಿ ಮರ್ಯಾದೆಯೆದು ಬಹುವಚನ 
ಇರಬೇಕ? 

ಮಂಜರಿ.-- ಇರಬೇಕು. ಹಾಡಿಯಲಿ ಗೌಡರಲಿ 
ತಗುವ ತೆರ ಅರಮನೆಗೆ ತಗದು. ಹ 

ಕಾಳಿದಾಸ... ಅಂತೇ? ಒಳಿತು. 
ಇದ ನನಗೆ ತಿಳಿಸಿಹಿರಿ. ಇದು ಹಿರಿಯ ಉಪಕಾರ. 

(ಎಂದು ಮುಂದಕ್ಕೆ ಹೋಗುವನು.) 


ಸ್ಥಾನ ೫ 

ಬಂದು ಗಳಿಗೆಯ ಬಳಿಕ ಭವನದ ಒಂದು ಕೋಣೆಯಲ್ಲಿ ಒಂದು ಕೂರ್ಚಾಸನದ 
ಮೇಲೆ ಮಾಲತಿ ಕುಳಿತಿರುವಳು. ಕಾಳಿದಾಸ ಬಾಗಿಲಿಂದ ಒಳಕ್ಕೆ ಬರುವನು. 
ಮಾಲತಿ. (ಎದ್ದು ನಗುಮುಖದಿಂದ) ಉದ್ಯಾನದಲಿ ನಡೆದುದಾಯಿತೇ? ಬನ್ನಿ ರಿ. 

(ಎಂದು ತಾನು ಕುಳಿತಿದ್ದ ಸ್ಥಳದ ಪಕ್ಕ ವನ್ನು ಕೈಯಿಂದ ತೋರುವಳು.) 
ಕಾಳಿದಾಸ (ಇವೆಳ ರೀತಿಯಿಂದ ಸ್ವಲ್ಪ ವಿಸ್ಮಯಗೊಂಡು) 

ಉದ್ಯಾನ ಚೆನ್ನ ವಾಗಿಹುದೆಂದು ಕಂಡಿತು. 

ಮರಗಳಡಿ ನಾಲ್ಕು ದಾರಿಯ ನಡೆದು ಬಂದೆನು. 

(ಎಂದು ಅವಳು ತೋರಿಸಿದ ಕಡೆ ಕುಳಿತುಕೊಳ್ಳುತ್ತಾನೆ, ಅವಳು ಪಕ್ಕದಲ್ಲಿ 

| ಕುಳಿತುಕೊಳ್ಳುತ್ತಾಳೆ) ' 

ಮಾಲತಿ. ಬಂಧುಗಳು ಹೊರಟುಹೋದರು ಎಂದು ಮನಸಿಗೆ 

ಕಷ್ಟವಾಗಿದೆಯೆ? ಹೊಸ ಬಂಧುಗಳು ನಾವಿಹೆವು. 


ತ್ಥಿಂ ಕಾಳಿದಾಸ . 


ಕಾಳಿದಾಸ.--ಅದು ದಿಟನೆ. (ತನ್ನಲ್ಲಿ ತಾನು) 
ಆಗಿನವು ಆ ಮಾತು, ಈಗಿನವು 
ಈ ಮಾತು, ಹೊಂದುವುದು ಎಂತು? 
ಮಾಲತಿ. (ಇವನು ತಾನೇ ಮಾತನಾಡಿಕೊಳ್ಳುವುದನ್ನು ಗಮನಿಸಿ ಸ್ವಲ್ಪ ಸುಮ್ಮನಿದ್ದು) 
ಸಚಿವರು ನೀವು 
ಒಬ್ಬ ಹಿರಿಕನಿ ಎಂದು, ಕನಿತೆ ರಚಿಸಿಹಿರೆಂದು, 
ನಿಮ್ಮತ್ತ ಣಿಂದ ಬಂದವರಿಲ್ಲಿ ತಿಳಿಸಿದರು. 
ನೀವು ರಚಿಸಿದ ಕವಿತೆಯೊಂದರದು ಪ್ರತಿಯೊಂದ 
ತಂದಿದ್ದು ಅದನಿಲ್ಲಿ ಓದಿದರು. 


ಕಾಳಿದಾಸ... | ಒಂದು ಪ್ರತಿ 
ಇರಲೆಂದು ಬಯೆಸಿದರು. ಅದರಿಂದ ಕೊಟ್ಟಿ ನು. 
ಕವಿಕೆ ಒಪ್ಪಿತೆ? 

ಮಾಲತಿ. ಒಪ್ಪದಿರುವುದೇ? ಒಸ್ಸಿಯೂ 


ಇನ್ನನಿತು ಭಾವ ಇರಬಹುದಿತ್ತು ಎಂದರು 
ಇಲ್ಲಿರುವ ಬಲ್ಲವರು. 
ಕಾಳಿದಾಸ... ಅದು ಸರಿಯೆ. ಯಾವುದೇ 
ಕವಿತೆಯನು ಕುರಿತರೂ ಈ ಮಾತು ಸಲ್ಲುವುದು. 
ಮಾಲತಿ. _.ಈ ಮಾತು ಸಹ ಸರಿಯೆ. ಅದು ಇರಲಿ. ಈ ಮುನ್ನ 
ನನ್ನ ನೋಡಿದುದು ನೆನಸಿಗೆ ಬಹುದೆ? 
ಕಾಳಿದಾಸ.--(ಸ್ವಲ್ಪ ನಿಟ್ಟಿಸಿ ನೋಡಿ,) ಈ ಮುನ್ನ? 
ಪ್ರಶ್ನೆ ಕೇಳಿದ ಮೇಲೆ ಎಲ್ಲಿಯೋ ನೋಡಿವ್ದೆ 
ಎನಿಸುತಿದೆ... ಎಲ್ಲಿ ನೋಡಿದೆ, ಎಂದು ನೋಡಿದೆ, 
ಇದ ಕಾಣೆ. 
ಮಾಲತಿ. ಆರು ಕಿಂಗಳ ಹಿಂದೆ ಈ ಸಲದ 
ಅನುಜಪುರಿಯಾಲಯದ ವರ್ಷೊೋತ್ಸವದ ದಿವಸ 
ಸಂಗೀತ ಸೇವೆಯಲಿ ಹಾಡಿದೊಬ್ಬಳ ನೀವು 
ಕಣ್ಣಿಕ್ಕಿ ನೋಡಿದಿರಿ. 


ಕಾಳಿದಾಸ 


ಕಾಳಿದಾಸ. | ಆ ಕಂಠ ಅಂತಿತ್ತು. 
ದೇವಲೋಕದ ಒಬ್ಬ ಅಸ್ಸರೆಯ ಕಂಠ ಅದು. 

ಮಾಲತಿ.--ಅದು ನನ್ನ ಕಂಠ. 

ಕಾಳಿದಾಸ... ರಾಮೋತ್ಸವದ ಆ ಸೇವೆ 
ಗಣಿಕೆಯರ ಸೇವೆ. 

ಮಾಲತಿ. | ನಾ ಚಿನ್ನ ಹಾಡುನೆನೆಂದು 
ಅರಮನೆಯ ನಮ್ಮ ಜನ ಎಲ್ಲರೂ ಹೊಗಳುವರು. 
ಬೇರೆ ಜನ ನಾನು ಯಾರೆಂದು ತಿಳಿಯದ ಮಂದಿ 
ಇಂತು ಹೇಳುವರೆ? ಇದ ತಿಳಿಯ ಬೇಕೆನ್ನುವುದು 
ನನ್ನ ಮನದಲಿ ಒಂದು ಆಸೆ. ಅಂತೇ ನನ್ನ 
ರೆ ಆಲಯದ ರಾಮೋತ್ಸವದ ಸೇವೆಯಲಿ 
ದೇವರಿಗೆ ಸೇರಲೆನ್ನು ವುದು ಇನ್ನೊ ಂದಾಸೆ. 
ಎರಡಾಸೆಯೊ ಸೇರಿ ನಾನು ಆ ಜ್‌ ಯರ 
ಸ್ವಾಮಿನಿಯ ಕೇಳಿ ಒಪ್ಪಿಸಿ ಅವರ ಮಧ್ಯದಲಿ 
ಕುಳಿತು ಆ ಹಾಡ ಹಾಡಿದೆನು. 

ಕಾಳಿದಾಸ. ಅಂತೇ? 

ಮಾಲತಿ. - ಅಂತೆ. 
ಸಂದೇಹವೇ? ಬಂದೆ. 


೩೧ 


(ಎಂದು ಒಳಗಡೆ ಹೋಗಿ ನಿಮಿಸ ಬಿಟ್ಟು ಬೇರೆ ವಸ್ತ್ರ ರಟ ಉಟ್ಟು 


ಉತ್ತರೀಯವನ್ನು ಹೊದ್ದು ಬಂದು) . 
ಈಗ ಅಹುದಿನಿಸುವುದೆ? 


ಕಾಳಿದಾಸ. (ಮನಸ್ಸಿಗೆ ಬಂದ ಬಲವಾದ ಸಂದೇಹವೊಂದನ್ನು 


ಎನಿಸುವುದು. | 
'ಮಾಲತಿ._. ಆ ಸಂಜೆ ಆಲಯದ ಪಶ್ಚಿಮದ 

ಆವರಣ ಭಿತ್ರಿ ಯೊತ್ತಿನಲಿ ಇಳಿಹೊತ್ತಿನ 

ವರ್ಣ ವೈಭವವ ನೋಡುತ ನೀವು ನಿಂತಿಹಿರಿ. 

ಬಾಸ ನುಡಿಸಲೆಳಸಿದೆನು. ಮ್ಸೈ ಅನು ತಪ್ಪಿ 


ಅವುಕಿ ಹಿಡಿದು) 


ಷ್ಲಿ೨ ಕಾಳಿದಾಸ 


ತಂಗಿ ಬಂದಿರಲಿಲ್ಲ. ನಾನು ಗೆಳತಿಯ ಜೊತೆಗೆ 
ನಿಮ್ಮತ್ತ ಬಂದೆನು. ನೀನೆನ್ಮು ನೋಡಿದಿರಿ. 
ಆ ಗಜ ಜು ನೋಡಿದೆ. 


ಮಾಲತಿ. - ನೋಡಿದಿರಿ. ನೋಡದವರಂತೆ, 
ಇವರು ಸಹ ಆಗಸದ ಜೆಲುವ ನೋಡಲು ಬಹರು 


ನಾನಿರಲು ಇವರು ಸಂಕೋಚ ಪಡುವರು ಎಂದೊ, 
ಇಲ್ಲ ಬೇಸರ ಇಲ್ಲ ನಿರ್ಲಕ್ಷ ಸದಿಂದಲ್ಲೋ, 

ನಮ್ಮ ಕಂಡೊಡನೆಯೇ ಆಸ್ಚ ಳವ ಬಿಟ್ಟಿ ವರು 
ವೇಗದರಿ ಎತ್ತಲೋ ಹೊರಟು ಹೋದಿರಿ. ನಾನು 
ನುಡಿಸಲಾಗದೆ ಹೋಯಿತೆನ್ನುವ ವಿರಾಶೆಯಲಿ 

ಅಲ್ಲಿಂದ ಹಿಂತಿರುಗಿದೆನು. ಊರ ಸೇರಿಹುದೆ, 

ಅಣ್ಣ ನಿಗೆ ನನ್ನ ಮನನನು ತಿಳಿಸಿ ಮುದುವೆಯಿದ 

ಏರ್ಪಡಿಸು ಎಂದು ಬೇಡಿದೆನು. ಅನರಂತೆಸಗಿ 

ನಿಮ್ಮ ಸತಿಯಹ ಭಾಗ್ಯವನು ಈಗ ಕಂಡಿಹೆನು. 

(ಇವಳು ಈ ಮಾತನ್ನೆಲ್ಲ ಹೇಳುತ್ತಿರಲು ಕಾಳಿದಾಸ ಅವಳತ್ತಲೇ ನೋಡುತ್ತಾ 
ಮನಸ್ಸಿನ ಒಂದು ಶಂಕೆ ದೃಢವಾಗಿ, ಮೆಲ್ಲನೆ ಎದ್ದು ನಿಲ್ಲುವನು. ಇದು ಏನು ಎಂದು 
ಮಾಲತಿ ನೋಡುತ್ತಿರುವಂತೆ ಮೆಲ್ಲನೆ ತನ್ನ ಕೋಣೆಯತ್ತ ಹೋಗುವನು. ಮಾಲತಿ 
ಮಾತನಾಡಿಕೊಳ್ಳುವಳು.) 

ಏನಾಯಿತಾಣ್ಮನಿಗೆ? ಏತರದೊ ಬೇಸರ. 

ಗಣಿಕೆಯರ ಜೊತೆ ಕುಳಿಕೆನೆಂದೆ? ಹಾಡಿದೆನೆಂದೆ? 

ಇವರ ನುಡಿಸುವ ಎಂದು ಬಳಿಗೆ ಸಾರಿದೆನೆಂದೆ ? 

ನಿನೆಂದು? ಏನೆಂದೊ ಗಳಿಗೆಯಲಿ ತಿಳಿಯುವುದು. 

ಆಗ ಬೇಸರ ಕಳೆವ ಮಾತೇನು ಅದನಾಡಿ 

ಸರಿಪಡಿಸಬೇಕು. ಒಳ್ಳಿ ತು. ಬೇಸರಿಳಿಯಲಿ. 


(ಎಂದು ಚಿಂತಿಸುತ್ತಾ ಕುಳಿತಿರುವಳು.) 


] ಕಾಳಿದಾಸ ತಿ 
ಸಾನ ೬ 
ಟು 


... ಆದೇ ಮನೆ. ಕಾಳಿದಾಸನ ಕೋಣೆ. ಅವನು ಶತಪಥ ನಡೆಯುತ್ತಾ ಮಾತನಾಡಿ 

ೊಳ್ಳುತ್ತಾನೆ. 

ಾಳಿದಾಸ.. ಸೆಂದೇಹವೇ ಇಲ್ಲ. ಇನಳೊಬ್ಬ ಗಣಿಕೆಯೆ. 
ಅರಗುವರಿ ಗಣಿಕೆಯರ ಮಧ್ಯದಲಿ ಕುಳಿತೆನು 
ಎಂಬಿವಳ ನುಡಿ ಸುಳ್ಳು. ಅರಸನಿಗೆ ಸೋದರಿಯೆ 
ಅಹುದೆನಲು ಇನರಪ್ಪ ಕೂಡಿಕೊಂಡಿದ್ದೊಬ್ಬ 
ವಾರವರಠಿತೆಯ ಮಗಳು. ಗಣಿಕೆ ಇವಳಿಗೆ ಅರಸ 
ನನ್ನನಾವಾವ ಮಾತಿಂದ ಹಂಗಿಸಬೇಕು 
ಎಂದು ಸಹ ಕಲಿಸಿಹನು. ಅದರಿಂದಲೇ ಇವಳು 
ಒಲುಮೆಯಲಿ ನುಡಿಯೆ ಏನೀ ಸಲಿಗೆ ಎಂದಳು. 
ನಿನಗೇಕೆ ಬೇಸರೆನೆ ವಚನದಲಿ ಮರ್ಯಾದೆ 
ಸಾಲದೆಂದಳು. ನಾನು ಕುರುಬ ಗೌಡ ಎಂದು 
ಮುಖಭಂಗ ಮಾಡಿದಳು. ಬಳಿಕ ಅರೆಗಳಿಗೆಯಲಿ 
ಸಕ್ಕದಲೆ ಕುಳಿತು ಬಹು ನಯದ ಮಾತಾಡಿದಳು. 
ಅರಗುವರಿ ಗಣಿಕಯರ ಕೂಟದಲಿ ಸೇರುವಳೆ ? 
ತರುಣನೊಬ್ಬನ ಕಂಡು ಅವನ ನುಡಿಸಲು ಎಂದು 
ಅವನ ಬಳಿ ಹೋಗುವಳೆ ? ಗಣಿಕೆಯೇ ಸೆರಿ ಇವಳು. 
ಇವಳ ಗುರು ಈ ಅರಸ. ನಮ್ಮಪ್ಪ ತಮ್ಮಪ್ಪ 
ಇವರ ಮಧ್ಯದ ವೈರವನು ಬೆಳೆಸಿ ಭಳ ವ 
ಹೆತ್ತಜ್ಜ ಮುತ್ತಜ್ಜ ಆಗದವರಿಗೆ ಒಬ್ಬ 
ಕೀಳುಜಾತಿಯ ಹೆಣ್ಣ ಮದುವೆ We: ಎಂತು 
ಹಗೆಯ ತೀರಿಸಿಕೂಂಡರಂತು, ಇದೆ ನನಗೆ ಈ 
ಗಣಿಕೆಯಿನಳನು ಕೂಟ್ಟು ಮದುವೆ ಮಾಡಿಸಿ ತನ್ನ 
ಹೆಗೆಯ ತೀರಿಸಿಕೊಂಡಿಹನು. ಎಂಥ ನಂಚನೆ! 
ಆಯ್ತು. ವಂಚಕನಾಗಿ ಇನನು ಗೆದ್ದನು. ಇವನ 


೩೪ 


ಕಾಳಿದಾಸ. 


ವಂಚನೆಗೆ ಸಕ್ಕಾಡ ನಮಗೆ ಗತಿ ಈಗೇನು? 

ಇವನ ಉದ್ದೇಶವನು ಮುರಿಯೆಬಲ್ಲ ಚಿಕಿತ್ಸೆ 
ಯಾವುದು? ಒಡನೆಯೇ ಇದರ ಮಾತನು ಎತ್ತಿ, 
ವಂಚಿಸಿದೆಯಾ ನೀಚ ಎಂದು ಖಂಡಿಸುವುದು. 

ಅದು ಒಂದು ದಾರಿ. ಖಂಡಿಸಿದೆ. ನಗುವನು ಇವನು. 
ನಿನಾಯಿತೆಂಬುದನು ನಾಡೆಲ್ಲ ಕೇಳುವುದು. 

ಹೆತ್ತು ಜನ್ನ ಮೋಸ ಹೋದರೆ ಪಾಸ ಎನುತಿರಲು, 
ನೂರು ಜನ ನಮ್ಮ ಎಗ್ಗರು ಎಂದು ನಗುವುದು. 

ಇಂದು ಖಂಡಿಸಲಿಲ್ಲ. ಮೂರು ದಿನ ಇಲ್ಲಿದ್ದು 

ಇವಳ ಊರಿಗೆ ಒಯ್ತುದೆ? ಒಯ್ದ ಬಳಿಕಿವನು 

ತನ್ನ ನಿಜಯದ ಕಥೆಯನೆಲ್ಲೆ ಡೆಯು ಹೆರಡುವನು. 
ವಂಚನೆಗೆ ಸಕ್ಟಾದ ವಗ್ಗ ಜನ ನಾವೆಂದು 
ನಾಲ್ಬುದಿನದಾಚೆಗಾದರು ನಾಡು ತಿಳಿಯುವುದು. 
ನಮ್ಮ ಕೆಡಿಸುವ ಎಂದು ಈ ಪಾಪಿ ನಡೆಸಿರುವ 
ಮದಿವೆಯನು ಮುರಿಯುವುದು ಒಂದೆ ನನಗಿಹೆ ದಾರಿ. 
ಸತಿ ಎಂಬವಳ ಬಿಟ್ಟು ಊರ ಸೇರುತ ನಾನ್ಕು 
ಅಮ್ಮಾಜಿಗಂತೆ ಗುರುಗಳಿಗೆ ವಿಷಯನ ತಿಳಿಸಿ, 
ಮೋಸದಲಿ ಮಾಡಿದೀ ಮದುವೆ ಮದುವೆಯೆ ಅಲ್ಲ 
ಎಂದು ಈ ಅರಸನಿಗೆ ಹೇಳಿಕಳುಹಲು ಬಹುದು. 
ಅಂತೆಸಗಿದೆನು ಎಂಬ. ಮದುವೆ ಮುರಿಯಿತು ಸರಿ. 
ಆದರೋ ಮಗನ ಗತಿ ಇಂತಾಯಿತೇ ಎಂದು 

ಅಮ್ಮಾಜಿ ಎದೆಬಿರಿದು ಸಾಯುವುದು ನಿಶ್ಚಯ, 
ಗುರುಗಳೋ ಬೆಳ್ಳಗಿಹುದೆಲ್ಲವೂ ಹಾಲೆಂದು 

ತಾನು ನಂಬಿದೆನು, ಅದರಿಂದ ಈ ಬಾಲಕಗೆ 

ಇಂಥ ಅನ್ಯಾಯ ಆಯಿತು, ಎಂದು ದುಃಖದಲಿ 
ಮುಳುಗಿ ಕೊನೆಯಾಗುವರು. ಇಂದು ಖಂಡಿಸಿ ಅಲ್ಲ; 
ಬಿಟ್ಟು ಹೋಗಿಯು ಅಲ್ಲ; ಮದುವೆಯನು ಮುರಿವುದಕೆ 


ಕಾಳಿದಾಸ ಶ್ಲ 


ಬೇರೆ ಯಾವುದು ದಾರಿ? ಬೇರೆ? ಬೇಕೆ? 
॥ ನಾಲ್ಕು ವರ್ಷದ ಹಿಂದೆ ಆಸೆಯಾಯಿತು ನನಗೆ. 
` ಆರ್ಯ ಯಷಿದೇಶ ಆರ್ಯಾವರ್ತ ಈಶಾನ್ಯ 

ಅಂಗ ವಂಗ ಕಳಿಂಗ ದಕ್ಷಿಣಾಪಥದೆಲ್ಲ 

5 ನಮ್ಮ ಪುಣ್ಯ ಭೂಮಿಯ ಮಹಾಕ್ಷೇತ್ರಗಳ 

ನೋಡೋಣವೇ ಎಂದು. ತಾಯ ಊರಲಿ ಬಿಟ್ಟು 

ಇದ ನಾನು ಮಾಡುವುದು ಎಂತು? ನನ್ನಿ ಮದುವೆ 

ತಾಯಬಿಬ್ಬೆ ( ನೀನು ಇದಮಾಡು ಎನ್ನು ತಿದೆ. 

ಎನ್ನುತಿದೆ. ಎನ್ನುತಿದೆ. ಇದ ನಾನು ಮಾಡುವೆನು. 

ತಾಯಿ ಭುವನೇಶ್ವರಿ, ಮನೆದ್ಬೆವ, ಒಳಗಿದ್ದು 

ಪ್ರೇರಿಸುವ ಧೀಶಕ್ತಿ, ನನಗೆ ದಾರಿಯ ತೋರು. 

ತೋರಿಸಿದ ದಾರಿಯಲಿ ನಡೆವ ಬಲವನು ನೀಡು. 

ಕಾಲ್ಗೆರಗಿ ಬೇಡುವೆನು ನನ್ನ ಸಂರಕ್ಷಿಸು. 

(ಎಂದು ಕೋಣೆಯಿಂದ ಹೊರಟು ಭವನದೆ ಮುಂಬಾಗಿಲಿಗೆ ಬಂದು ಬೇರೆ 
ಯಾರೂ ಇಲ್ಲ, ಬಾಗಿಲ ಸೇವಕ ಒಬ್ಬ ಇದಾನೆ, ಎನ್ನುವುದನ್ನು ನೋಡಿ ಏನೂ ಹೇಳದೆ 
ಊರ ಬಾಗಿಲ ಕಡೆಗೆ ನಡೆಯುತ್ತಾನೆ.) 


ಸ್ಥಾನ ೭ 

ಆದೇ ವೇಳೆ. ಈ ಭವನದ ಪಕ್ಕದ ಅರಸನ ಮಂದಿರದಲ್ಲಿ ನಡುಸಾಲೆ. ಅರಸ 
3ಹಾನೆ. ಮಂಜರಿ ಬರುತ್ತಾಳೆ. 
ಮುಂಜರಿ.--ಏನಣ್ಣ , ಹೇಳಿ ಕಳುಹಿದೆಯಂಕೆ. | 
ಅರಸ. ಬಾ ಮಂಜು. 

ಬೀಗರನು ಬೀಳ್ಳೂಡುತ ನಾ ನಿನ್ನ ನನ್ನೊಡನೆ 

ಬಾ ಎಂದು ಕರೆಯಬೇಕೆಂದಿದ್ದು. ಅದ ಮರೆತೆನು. 

ಅವರ ಸಾಗಿಸಿ ಬಂದೆನೇ ಈಗ ನೆನಪಾಯ್ತು. 

ಅಕ್ಕ ಭಾವನ ಜೊತೆಗೆ ಇರುತ ನೀ ವಏತರದೆ 

ಮಂಗಾಟ ಆಡುವೆಯೊ ಎನ್ನು ವುದಿ ನನಗೆ ಭಯ. 


4 ಕಾಳಿಬಾಸ 


ಅದರಿಂದ ಮನೆಗೆ ಬಂದೊಡನೆ ನಿನ್ನನು ಕರೆಯ 


ಆಳನಟ್ಟಿ ದೆನು. 

ಮಂಜರಿ. ಮಂಗಾಟ ಆಡಿದುದಾಯ್ತು, 
ಅಣ್ಣ ಯ್ಯ. | 

ಅರಸ, - ಎಲ ತೆಂಗಿ! ಅದು ವಿನು ಮಾಡಿಡೆಯೆ 
ತುಂಟಮ್ಮ? 

ಮಂಜರಿ. - ಭಾವನನರಿಗೆ ತನ್ನ ಹೆಂಡತಿಗೆ 


ತಂಗಿ ನಾನಿಹೆನೆಂದು ನಾನು ಅಕ್ಸನ ತೀರ 
ಹೋಲುನೆನು ಎಂದು ತಿಳಿಯದು. ಕೋಣೆಯಲಿ ಅವರು 
ಒಬ್ಬರೇ ಕುಳಿತಿಹರು. ನಾನಲ್ಲಿ ಹೋದೆನು. 
ಒಲುಮೆಯಲಿ ಅವರೆನ್ನ ಬಾಯೆಂದು ಕರೆದರು. 

ನಾ ಅಕ್ಕ ಅಲ್ಲ ಎಂಬಳು ನಾನು. ಅನಿತರಲಿ, 
ಮನಸಿನಲಿ ಒಂದು ಯೋಚನೆ. ಭಾನನನರ ಈ 
ತಪ್ಪು ತಿಳಿನಳಿಕೆಯನು ಬಳಸಿ ಇವರನು ಇನಿಸು 
ತಬ್ಬಿಬ್ಬು ಮಾಡುವುದೆ ಎಂದು. ನನ್ನನು ಕರೆದ 
ಪರಿ ನನಗೆ ತಿಳಿಯಲಿಲ್ಲೆ ಬಂತೆ ಸುಮ್ಮನೆ 

ಹೊರಟು ಬಂದೆನು ನಾನು. ಬಳಿಕ ಉದ್ಯಾನದಲಿ 
ಅವರು ನಡೆಯುವ ವೇಳೆ ದಾರಿಯದು ಹಾಲ್ಲಲ್ಲ 
ಫೀಠದಲಿ ನಾನು ಕುಳಿತೆನು. ಅವರು ಬಳಿ ಸಾರಿ 
ತನ್ನ ಸತಿ ಎಂದೆನ್ನ ಸಲಿಗೆಯಲಿ ನುಡಿಸಿದರು. 
ಏನಿನಿತು ಸಲಿಗೆ ಎನ್ನುತ ನಾನು ಅಲ್ಲಿಂದ 
ಹೊರಟುಬಿಟ್ಟಿ ನು. ತನ್ನ ಹೆಂಡಿರೇತಕೆ ಇಂತು 
ಕೊಸೆರಿಕೊಂಡಳು, ಅವರಿಗಿದು ಒಂದು ಸೋಜಿಗ. 
ಮತ್ತೊಂದು ದಾರಿಯಲಿ ನಡೆಯುತಿರೆ ಮತ್ತೊಂದು 
ಹಾಲ್ಲಲ್ಲ ನೀಠದಲಿ ಮತ್ತೆ ನಾ ಕುಳಿತಿಹೆನು. 
ಮತ್ತೊಮ್ಮೆ ಒಲುಮೆಯಲಿ ಬಳಿಸಾರಿ ಅವರೆನಗೆ 
ನಿನಗೇಕ ಬೇಸರೆಂದರು. “ ನೀನು ನಾನೆಂದು 


ಕಾಳಿದಾಸ 


ಬಾ ಎಂದು ಹೋಗೆಂದು ಹೇಳುವುದು ನಮ್ಮಲ್ಲಿ 
ಮರ್ಯಾದೆ ಅಲ್ಲ. ಇದು ಹಾಡಿ ಗೌಡರ ರೀತಿ,” 
ಎಂದು ನಾನಲ್ಲಿಂದ ಹೊರಟು ಹೋದೆನು. ಭಾವ 
ತುಂಬ ಗೊಂದಲದಲ್ಲಿ ಸಿಲುಕಿಕೊಂಡಿರಬೇಕು. 
ನಡೆ ಮುಗಿಸಿ ಒಳಗೆ ಬರರೇ ಅಕ್ಕ ಕಾದಿದ್ದು 
ಇವರ ನಯದಲಿ ಕರೆದು ಕುಳ್ಳಿರಿಸಿ ಪಕ್ಕದಲಿ 
ತಾ ಕುಳಿತು ನುಡಿಸಿ ಉಸಚರಿಸಿದಳು. ಇದೆ ನನ್ನ 
ಮಂಗಾಟ, ಇನ್ನಷ್ಟು ಆಡೆ ಹೊತ್ತಿರಲಿಲ್ಲ. 

ಅರಸ.--ತಂಗ್ಯಮ್ಮ , ನೀನಿಂತು ಕಟ್ಟ ಮಾತನು ಆಡಿ 
ಮನೆಯಳಿಯನಾದವರ ಮನವ ಕಡಿಸಿಹೆಯಲ್ಲ.. 
ಅವರು ಕೋಪಿಸದಿಹರೆ? ಕೋಪಿಸಲು ಪರಿಹಾರ? 
ಏನ ಮಾಡುವುದು? 

ಮಂಜರಿ. ಮಾಡುವುದೇನ ಅಣ್ಣ ಯ್ಯ ? 
ಅಕ್ಕನೂ ಭಾವನೂ ನಡುಸಾಲೆಯಲಿ ಕುಳಿತು 
ಮಾತಾಡುತಿಹರಲ್ಲ. ಬಾ, ಅಲ್ಲಿ ಹೋಗುವ. 
ಅಕ್ಕ ಪಕ್ಕದಿ ಕುಳಿತು ನುಡಿಸುತಿಹ ಹೊತ್ತಿನಲಿ 
ಅವಳದೇ ಪ್ರತಿರೂಪ ನಾನು ಎದುರಲಿ ನಿಲಲು, | 
ಅವರು ಇದು ಯಾರೆಂದು ಕೇಳುವರು. ನಾ, “ನಾನು 
ನನ್ನ ಅಕ್ಕನ ತಂಗಿ. ತಾಯ್ತಂದೆ ನನ್ನನು 
ಮಂಜರಿ ಎಂದು ಕರೆದರು. ನಮ್ಮ ಅಣ್ಣ ಯ್ಯ 
ನನಗೆ ತುಂಟಮ್ಮ ಎಂದಿನ್ನೊಂದು ಹೆಸರಿಟ್ಟು 
ಮಾರ್ಯಾದೆ ಮಾಡಿಹೆರು. ನೀವು ನಡೆಯು ನವೇಳೆ 
ಉದ್ಯಾನದಲಿ ಹಾಲುಗಲ್ಲ ಪೀಠದ ಮೇಲೆ 
ಕುಳಿತದ್ದು ನಿಮ್ಮೊಡನೆ ಒರಟಾಟ ಆಡಿದುದು 
ನಾನು ಈ ತುಂಟಿನ್ಮು. ನಿಮ್ಮ ಸತಿ ಈ ಅಕ್ಕ 
ಅಲ್ಲ” ಎಂಬೆನು. ತುಂಟು ಈ ನಾದಿನಿಯಜೆಂದು 
ಭಾವ ತಿಳಿಯುವರು. ತಿಳಿದುದೆ ನಾನು ಅವರಿಗೆ 


ಷಲ ಕಾಳಿದಾಸ 


ನುಡಿದ ಆ ಒರಟು ನುಡಿ ಎಲ್ಲ ನಗೆಯಲಿ ನಡೆದ 
ಹುಚ್ಚಾಟವೆಂದನರು ಕಾಣುವರು. ನಾದಿನಿಯ 
ಹುಸಿ ಮುನಿಸಿನಿಂದ ಗದ್ದರಿಸಿ ಬದಿಗೆಳೆಯುವರು. 
« ನೀನು ನನ್ನನು ಇಂತು ಹೆಂಗಿಸುವುದೇ ” ಎಂದು 
ನಗುನಗುತ ಕೇಳುವರು. ಬಾ, ಅಲ್ಲಿ ಹೋಗುವ. 
ಅವರಿಂತು ನಡೆವುದನು ನೋಡಿ ಸುಖಸಡುವೆ. ಬಾ. 
ಅರಸ. -ಬರುವೆನೇ ತುಂಟನಮ್ಮ. ಏನೇನ ಹೇಳುವೆಯೊ 
ಹೇಳಿ, ಭಾವನ ನಗಿಸಿ ನುನದ ಬೇಸರ ಹರಿಸಿ, 
ಎಲ್ಲವೂ ಚೆನ್ನ ಅಪ್ಪಂತೆಸಗು, ಇದೊ, ಬಂದೆ. 
ವಸ್ತ್ರನನು ಹೊದ್ದು ಬರುವೆನು. ಇರು. 
ಮಂಜರಿ. | ಬಾ ಅಣ್ಣ. 


ಮ ಸ್ಥಾನ ೮ 

ಹತ್ತು ನಿಮಿಷ ಆಚೆ. ಅತಿಥಿ ಮಂದಿರದ ನಡುಸಾಲೆ. ಕೂರ್ಚದ ಮೇ 
ಮಾಲತಿ ಕುಳಿತಿದ್ದಾಳೆ. ಅರಸ್ಕ ಮಂಜರಿ ಬರುತ್ತಾರೆ. 
ಅರಸ.._ಅಳಿಯದಿರು ಎಲ್ಲಿ ತಂಗಿ? 
ಮಾಲತಿ. ಒಳಗೆ ಇಹರಣ್ಣ . | 

ಕುಳ್ಳಿರಿ. ಬರುವರು. 
ಮಂಜರಿ. _ ನಾನವರ ಕರೆತಹೆನು. 

ಇಲ್ಲಿ ಕುಳ್ಳಿರು ಅಣ್ಣ. 

(ಎಂದು ಒಳಗೆ ಹೋಗುವಳು. ಅಲ್ಲಿ ಇಲ್ಲಿ ಹುಡುಕಿ ಹಿಂತಿರುಗುವಳು. ಬಂದು, 
ಮಂಜರಿ.--ಭಾವ ಕೋಣೆಯಲಿಲ್ಲ. ಬೇರೆ ಎಲ್ಲಿಯು ಇಲ್ಲ. 

ಸೇವಕರ ಕೇಳಿದೆನು. ಕೋಣೆ ಹೊಕ್ಕು ದನಿವರು 

ನೋಡಿದರು. ಹೊರಗೆ ಬಂದುದ ನೋಡಲಿಲ್ಲಂತೆ. 

ಭಾವ ಕೋಣೆಯಲಿಲ್ಲ. ಬೇರೆ ಎಲ್ಲಿಯು ಇಲ್ಲ. 


ಮಾಲತಿ..-ಒಳಗೆ ಇರುವರು ಮಂಜು. ಎಲ್ಲಿಯೂ ಇಲ್ಲದೆ 
ಎಲ್ಲಿ ಹೋದಾರು ? 


| 


f 


ಕಾಳಿದಾಸ 4ನ 


| ಅರಸ, ನಾನೇ ಹೋಗಿ ನೋಡುವೆನು. 


(ಎಂಡು ಒಳಕ್ಕೆ ಹೋಗುವನು. ಸ್ವಲ್ಪ ಹೊತ್ತು ಬಿಟ್ಟು ಹಿಂತಿರುಗುವನು. 


ಬಂಡು) 


> 


'ಸೇನಕೆ.:ಮಾ ಸ್ವಾಮಿ, 


ಇಲ್ಲ. ನಿನ್ನರಸ ಮನೆಯೊಳಗಿಲ್ಲ. ಸೇವಕರು 
ಅವರೆಲ್ಲಿಗಾದರೂ ಹೋದುದನು ಕಾಣರು. 

ನನ್ನ ಕಾಣುವ ಎಂದು ಹೋಗಿಹರೊ ? ಯಾರಲ್ಲಿ? 
(ಸೇವಕ ಒಳಕ್ಕೆ ಬಂದು) 


ಅರಸ... ಅಳಿಯದಿರು ನನ್ನ ನೋಡುವ ಎಂದು 


ಅರಮನೆಗೆ ಹೋಗಿಹರೆ, ನೋಡಿ ಬಾ. 
(ಸೇವಕ ಹೋಗುತ್ತಾನೆ ಐದು ನಿಮಿಷದ ಬಳಿಕ ಬರುತ್ತಾನೆ. ಬಂದು) 


ಸೇನಕ. ಮಾ ಸ್ವಾಮಿ. ಅಳಿಯೆ ದೇನರು ಅಲ್ಲಿ ಹೋಗಿಲ್ಲ. 


ಅರಸ. ಒಳಿತು, ಬಿಡು, ಇಲ್ಲಿಲ್ಲ. ಅಲ್ಲಿಲ್ಲ. ಇನ್ನೆಲ್ಲಿ? 
(ಮಾಲತಿ ಮುಖಗೆಟ್ಟು ನಿಲ್ಲುತ್ತಾಳೆ. ಕ್ಷಣ ಬಿಟ್ಟು ಒಳಕ್ಕೆ ಹೋಗುತ್ತಾಳೆ. 


ಮತ್ತೆ ಬರುತ್ತಾಳೆ. ಬಂಡು). 
ಮಾಲತಿ. -ಆಣ್ಮ ಮನೆಯನು ಬಟ್ಟು ಹೋಗಿಹುದು ದಿಟ, ಅಣ್ಣ. 


ಎಲ್ಲಿ ಹೋಗಿರಬಹುದು ಹುಡುಕಿಸಿರಿ. 

(ಎಂದು ಹೇಳಿ ಸೀಠದ ಮೇಲೆ ಕುಸಿದು ಬೀಳುತ್ತಾಳೆ) 
ಮಂಜರಿ. ಹುಡುಕೆಸಿರಿ, 
ಅಣ್ಣ ; ಅವರಿಲ್ಲಿ ಹತ್ತಿರದಲೆಲ್ಲೋ ಇಹರು. 

ತನ್ನ ಸತಿಯೆಂದಣೆ ಸ ಅವರನ್ನ ನುಡಿಸಿದ 

ಆ ಒಲವ ಪರಿಯೇನು; ಆ ರಾಯ ಮೆಲುಪೇನು ; 
ನೋಟದಕ್ಕರೆಯೇನು ; ತುಟಿಯ ಅರೆನಗೆಯೇನು ; 
ಅವರು ಅಕ್ಕನ ಬಿಟ್ಟು ಎಲ್ಲೆ ಹೋಗುವುದುಂಟಿ ? 
ಹತ್ತಿರದಲೇ ಎಲ್ಲೊ ಇರುವರು, ಬರುವರು. 


೪೦ ಕಾಳಿದಾಸ 
ಸಾನ ೯ 
[+] 
ಆದರೆ ಮಾರನೆಯ ದಿನ. ರಾಮಗಿರಿ ಅರಮನೆ. ತಾಯಿ, ಗುರು. 
ತಾಯಿ.....ಸಚಿವರೈ ತಂದಿಹರೆ? ಬರಹೇಳಿ. ಕುಳ್ಳಿ ರಲಿ. 
(ಸಚಿವ ಬರುತ್ತಾನೆ. ಗುರು ಹೊರಕ್ಕೆ ಹೋಗುತ್ತಾನೆ) 
ಹಿರಿಯರಿಗೆ ವಂದನೆ. ದಯಮಾಡಿ ಕುಳ್ಳಿರಿ. 


ನಾಳೆ ದಂಪತಿಗಳ್ಳೆ ತರವ ದಿನ. . ಬಹರೆಂದು 
ತಿಳಿಸ ದಯಮತಾಡಿದಿರ ? 


ಸಚಿವ.-- ಇಲ್ಲ. ಬೇರೆಯದೊಂದು 
ಸಂಗತಿಯನರಿಕೆಮಾಡಲು ನಮ್ಮ ಅರಸರು 
ನನ್ನನಟ್ಟ ಹರು. 

ತಾಯಿ... ಸಂಗತಿ ಅಶುಭ ಎನ್ನು ವುದು 


ತಮ್ಮ ಸರಿಯಿಂದ ಕಾಣುತಿದೆ. ಬೇಗನೆ ಹೇಳಿ. 
ಹಿಂತೆಗೆಯುವುದು ಸಾಕು. ಹೇಳಿರಿ. ಏನು ಅದು? 
ಸಚಿನ. _ತಾವಂದು ಆರ್ಯ ರ ಸಮೇತ ನಮ್ಮೂರಿಂದ 
ಹೊರವಂಟ ಎ ದಿವಸ, ಮಧ್ಯಾಹ್ನ ವಾಗಿಲ್ಲ 
ತಾವೆಲ್ಲ ಇಳಿದಿದ್ದ ಅತಿಥಿ ಮಂದಿರದಲ್ಲಿ 
ಅಳಿಯದಿರು ಸೆತಿಯೊಡನೆ ಕೆಲಹೊತ್ತು ಕುಳಿತಿದ್ದು 
ಒಳಗಡೆಗೆ ಹೋದರು. ಕೆಲ ನಿಮಿಷ ಕಳೆದಿರಲು 
ಅರಸರವರನು ಕಾಣಬೇಕೆಂದು ಬಂದರು. 
` ತಂಗಿ ಒಬ್ಬರೆ ಇರಲು ಅಳಿಯದಿರು ಎಲ್ಲಮ್ಮ 
ಎಂದು ಕೇಳಿದರು. ಸೋದರಿ, ಒಳಗೆ ಇಹರೆಂದು 
ಹೇಳಿದರು. ಎಷ್ಟು ಹೊತ್ತಾದರೂ ಅಳಿಯದಿರು 
ಬರಲಿಲ್ಲ. ಒಳಗಡೆಗೆ ಹೋಗಿ ನೋಡಲು ಅವರು 
ಎಲ್ಲಿಯೂ ಇರಲಿಲ್ಲ. ಎಲ್ಲಿ ಹೋಗಿರಬಹುದು 
ಎಂದು ನೂರೆಡೆ ಹುಡುಕಿ ಆಯಿತು. ಅವರೆಲ್ಲಿ 
ಇದುವರೆಗೆ ತಿಳಿದಿಲ್ಲ. ಅರಸರು ತಂಗಿಯರು 


ಕಾಳಿದಾಸ 


ಎದೆ ಬಿರಿದು ಕುಳಿತಿಹರು. ಈ ದುಃಖ ವಾರ್ಶೆಯನು 
ತಮ್ಮ ಸನ್ನಿಧಿಯಲ್ಲಿ ಅರಿಕೆಮಾಡಿಂದಿನಗೆ 
ಆಜ್ಞೆ ಮಾಡಿದರು. ಬಂದೆನು. 

ತಾಯಿ.--(ಕೋಪದಿಂದ ಎದ್ದು) ಪಾಪಿ ಜನ ನೀವು 
ಮೂರು ತಿಂಗಳ ಹಿಂದೆ ಬಂದು ಹಿಂದಿನ ಹಗೆಯ 
ಮರೆತಿಹೆವು ಎಂದು ಸುಳ್ಳಾಡಿ, ಮಗನಿಗೆ ಮನೆಯ 
ಮಗಳ ಕೊಡುವೆವು ಎಂದು ನಮ್ಮ ಬೆಳ್ಳಿಸಿ ಕರೆದು, 
ಮದುವೆ ಮಾಡುವ ಆಟವಾಡಿ ಮಗನನು ಕೊಂಡು, 
ಏನಾದರೋ ಕಾಣೆವೆಂದು ಬೊಂಕುತಲಿಹಿರಿ. 
ಹಗೆಯಾದವನು ನಮ್ಮ ಕೆಡಿಸಬಹನಲ್ಲದೆ 
ಉದ್ದಾ ರ ಮಾಡಬರುವನೆ ಎಂದು ನಮಗಂದು 
ಎಚ್ಚರಿಲ್ಲನೆ ಹೋಯ್ತು. ಆಯಿತೆ ನಿಮ್ಮಿಚ್ಛೆ 
ನಡೆದಿಹುದು. ಸಂತೋಷವಾಗಿ ಬಾಳಿರಿ ಹೋಗಿ. 

ಸಚಿವ. -ದುಃಖದಲಿ ತಾವಿಂತು ನುಡಿಯುವುದು ಸಹಜವೇ. 
ಇರುತ ಬೇಡುವೆನು. ಅರಸರು ತಮ್ಮ ಸೋದರಿಯ 
ಮಾಂಗಲ್ಯನನು ಮದುವೆಯಾದ ಮರುದಿನ ತಾವೆ 
ಹರಿದರೆನಬರುವುದೇ? 

ತಾಯಿ ತಂಗಿಯೋ ಮತ್ತಾರೊ 

ಕೀಳು ಜಾತಿಯ ಹೆಣ್ಣೊ 


ಸಚಿವ. _ ತಂಗಿಯೇ. ತಂಗಿಯೇ. 


ಅಹುದೆಂದು ನಾ ಬಲ್ಲೆ. ಅವರ ಸೇವಕನೆಂದು 
ನಾನಿಂತು ಅರಿಕೆ ಮಾಡುತಲಿಲ್ಲ. ನಮ್ಮರಸ, 
ನಾ ಸತ್ಯಮಾಡುವೆನು, ಅಂಥ ಪಾತಕಿಯಲ್ಲ. 
ತಮ್ಮ ಪುತ್ರರು ಕಾಣದಾಗಿಹೆರು. ಇದು ತಮಗೆ 
ಎನಿತು ದುಃಖದ ಮಾತು ನಮ್ಮರಸರಿಗು ಅನಿತೆ 
ಸಹಿಸಬರದೆಂಬ ದುಃಖದ ಮಾತು. ಅಳಿಯದಿರು 
ಎಲ್ಲಿ ಹೋಗಿರಬಹುದು ಎಂದು ನೋಡಲು ಅವರು 


೪೧ 


೪೨ 


ಕಾಳಿದಾಸ 


ಜನವನಟ್ಟಿ ಹರು ಬೇಗನೆ ತಮಗೆ ಅವರ ನೆಲೆ 
ದೊರೆವುದೆಂಬಾಶೆಯಲಿ ಕಾದಿಹರು. ದೊರೆವುದೇ 
ದಿಟಿವೆಂದು ನಂಬಿಹರು. ದೊರೆತಾಗ ಅದ ತಮಗೆ 
ತಿಳಿಸೆ ನಾ ಮತ್ತೆ ಬರುವೆನು. ಅಂತು ಬರುವಂತೆ 
ಎರಡು ಮನೆತನದ ದೇವರು ಅನುಗ್ರ ಹಿಸಲಿ. 

(ಎಂದು ಕೈಮುಗಿದು ಹೊರಕ್ಕೆ ಹೋಗುವನು.) 


ತಾಯಿ... ಗುರುಗಳೇ. (ಎಂದು ನೋಡುತ್ತಾಳೆ ; ಗುರು ಇಲ್ಲ.) 


ಗುರು ಏಕೆ? ನನ್ನ ಜೊತೆಗಳುವುದಕ ? 


ದೇವರೇ ನಿನ್ನ ಮಗುವನು ನೀನೆ ರಕ್ಷಿಸು. 
(ಎಂದು ಹೋಗುತ್ತಾಳೆ.) 


"ಅಂಕ ಮೂರು 


ಸಾನ೧ 
ಈ 


ಐದು ವರ್ಷ ಕಳೆದಿದೆ. ಉಜ್ಜಯಿನಿ ನಗರದ ಒಂದು ಬೀದಿ. 


ಬರುತ್ತಾನೆ. 
ಕಾಳಿದಾಸ. _-ಭರತಪ್ರರವನು ಬಿಟ್ಟು ದೇಶಾಟಿನದಿ ತೊಡಗಿ 


ಹೊರಟಿ ಆ ದಿನದಿಂದ ಈ ದಿನಕ ಸರಿಯಾಗಿ ' 
ಐದು ವರ್ಷದ ಕಾಲ ಕಳೆದಿಹುದು. ಇದರಲಿ, 
ಕೇತಾರನಾಥ ಬದರೀನಾಥ ಶ್ರೀನಗರ 
ಗಂಗೋತ್ರಿ ವಿಷ್ಣು ಸದ ಸೇತು ಹರಿದ್ವಾರ 
ಜ್ವಾಲಾ ಕುರುಕ್ಷೇತ್ರ ಮಾರಣಾಸಿ ಪ್ರಯಾಗ 
ಗಯೆ ಅಂತೆ ದೂರ ಪೂರ್ವದ ಕಾಮರೂಪ 
ಅರ್ಜುನನ ಮಣಿಪುರಿ ಕಾಳಿಘಟ್ಟ ಕಳಿಂಗ 
ಆಂಧ್ರ ಕರ್ಣಾಟಕ ದ್ರವಿಡ ರಾಘವಸೇತು 
ಕೇರಳ ಮಹಾರಟ್ಟ ಭೂಮಿ ಗೋಮಂತಕ 


ಕಾಳಿದಾಸ 


ಕಾಳಿದಾಸ 


ಶ್ರೀಕೃಷ್ಣ ನ ದ್ವಾರಕಾ ಸಿಂಧು ಘೂರ್ಜರ, 

ಇನಿತು ದೇಶವ ಸುತ್ತಿ ಇಲ್ಲಿಗೈೆ ತಂದಿಹೆನು. 

ಎಳೆತನದಿ ನಾ ನೋಡಿದುಜ್ಜ ಯಿನಿ ಎಳೆಯರಿಗೆ 
ಸ್ವರ್ಗಲೋಕದ ಒಂದು ಖಂಡ ಭೂಮಿಗೆ ಬಂದು 
ತೊಳಗುತಿದೆ ಎಂದು ಕಂಡುದು ತೀರ ಸಹಜವೇ. ' 
ಇಂದು ನೋಡುವೆನೆ ಅದು ಬೆಳೆದ ಈ ಕಣ್ಣಿಗೂ 

ಅದೆ ಚೆಲುನ ಹಿರಿ ಹೊಗರ ಮೋಹನನು ಬೀರುತಿದೆ. 
ಭಾರತದ ಪುಣ್ಯ ಭೂಮಿಯ ಮಧ್ಯದಲಿ ನೆಲಸಿ, 

ಅದರ ಹೈ ದಯೆ ಆಗಿ ಬೆಳಗುತಿಹ ಉಜ ತ ಯಿನಿ, 

| ನನ್ನೊ ಏನಿನೀ ಪ್ರದೇಶದ ರಾಜಧಾನಿ, ನೀ | 
ಕ ಎಲ್ಲಾ ಕಾಲ ತೊಳಗುತಿರು, ಬೆಳಗುತಿರು. 
ಇನ್ನೀಗ ನನ್ನ ದೇಶಾಟನ ಕ್ರಮ ಮುಗಿದು 

ನನ್ನ ನಡೆವಳಿ ಏನು ಇದನು ಯೋಚಿಸಬೇಕು. 
ಮೊದಲು ಊರಲಿ ತಾಯಿ ಗುರು ಇವರ ಪರಿಯೇನು, 
ಬಳಿಕ ಆ ಭರತಪುರದರಸನದು ಸರಿಯೇನು,. 

ಇದ ತಿಳಿಯಬೇಕು. ಆ ಬಳಿಕ ಊರಿಗೆ ಹೋಗಿ 
ಬಾಳುವುದೆ, ಇಲ್ಲಿಯೇ ನಿಲ್ಲುವುದೆ, ಇದ ಕುರಿತು. 
ನಿರ್ಣಯಕ ಬರಬೇಕು. ತಾಯಿ, ಗುರು ಬಹು ನೊಂದು : 
ಅದು ಏನೆ ಆಗಿರಲು ಅದರಲಚ್ಚರಿಯಿಲ್ಲ. 

ಪಾಪ. ನಾ ಹಿರಿಯರಿನರನು ಸಹಿಸಬಾರದ 
ದುಃಖದಲಿ, ಶಂಕೆಯಲ್ಲಿ, ಈಡಾಡಿ ನಡೆದೆನು. 
ಆಗ ಇದು ಅಲ್ಲದಿನ್ನೊಂದು ತಗ ಬಹ ದಾರಿ 
ಕಾಣಲಿಲ್ಲಿನಗೆ. ಊರಿನ ಸುದ್ದಿಯನು ತಿಳಿಯೆ 
ನನ್ನ ಗುರುಗಳ ಅನಿತು ದೂರ ಅಲ್ಲದ ಬಂಧು: 
ಜ್ಞಾತಿ ಶ್ರೀ ಮಿಶ್ರರು ಈಗಳೂ ಇಹರಾಗೆ 

ಅವರ ಕೇಳಲು ಬಹುದು. ನಾನವರ, ಅವರೆನ್ಸ, 
ಈ ಮುನ್ನ ಕಂಡಿಲ್ಲ. ಅದರಿಂದ ಅವರಿಗೆ 


೪೪ ಕಾಳಿದಾಸ . 


ನಾ ಯಾರು ಎಂಬುದನು ಹೇಳದೆಯೆ ಏತರದೊ 
ಮಾತೆಂಬ ತೆರ ಎತ್ತಿ ಏನನೇ ಅರಿತಿಹರೆ 
ಅದ ತಿಳಿಯಬೇಕು. ಅವರಿಗೆ ತಿಳಿಯಲಿಲ್ಲೆನಲು 
ನಮ್ಮ ನಾಡತ್ತ ಣಿಂದಿಲ್ಲಿ ನಗರಿಗೆ ಬಂದು 
ಬೇಹಾರದಲಿ ತೊಡಗಿ ಬಾಳುತಿಹ ಮಂದಿಯಲಿ 
ಬಲ್ಲವರು ಯಾರು ಇರಬಹುದು ಅವರನು ಕಂಡು 
ಏನು ತಿಳಿವುದು ನೋಡಬೇಕು. ಈಗಿದೆ ದಾರಿ. 
ಸ್ಥಾನ ೨ 
ಸ್ವಲ್ಪ ಆಮೇಲೆ ರಾಮಮಿಶ್ರರ ಮನೆ. ಮನೆಯ ಮುಂದೆ ಮನೆಯ ಯಜಮಾಃ 
ನಿಂತಿದ್ದಾರೆ. ಕಾಳಿದಾಸ ಬರುತ್ತಾನೆ. 
ಕಾಳಿದಾಸ. _ಶಾಯಿಯನವರಿಗೆ ನಮಸ್ಕಾರ. ಇದು ಅರಮನೆಯ 
ಖತ್ಲಿಕ್‌ ಮಹಾಶಯರು ರಾಮಮಿಶ್ರರ ಮನೆ 
ಎಂದು ಹೇಳಿದರು. ಖುತ್ತಿಕರಿಹರೆ? 
ಯಜಮಾನಿ. ಅರಮನೆಗೆ 
ಹೋಗಿಹರು. ಇಷ್ಟರಲೆ ಬರಬಹುದು. ಬನ್ನಿರಿ. 
ನೀವು ಯಾರು? 
ಕಾಳಿದಾಸ. ನಾನು ಅರಿಹಾವರದ ಒಬ್ಬ 
ಬೇಸಾಯಗಾರ. ವಿಶ್ವೇಶ್ವರನ ದರ್ಶನಕ 
ವಾರಣಾಸಿಗೆ ಹೋಗಿ ಇದೆ ಈಗ ಬಂದಿಹೆನು. 

. ಇಲ್ಲಿ ಕೆಲದಿವಸ ಇರಬೇಕಾಗಿಹುದು. ಖುತ್ತಿ ಕರು 
ರಾಮಗಿರಿ ಗುರುಮನೆಯ ರಾಮನಿಶ್ರರ ಬಂಧು 
ಎಂದು ಕೇಳಿದ್ದೆ. ಹಿರಿಯರ ಕಾಣಬೇಕೆಂದು 
ಬಂದೆ. 

ಯಜಮಾನಿ. ಸಂತೋಷ. ಕೆಲದಿನ ಇಲ್ಲಿ ನಗರಿಯಲಿ 
ನಿಲ್ಲಬೇಕೆನೆ ಅತಿಥಿಗಳಿಗೆಂದೆ ಈ ಕೋಣೆ 


ಕಾಳಿದಾಸ ೪೫ 


ಇಹುದು. ಇದರಲಿ ತಂಗಬಹುದು. ಇನ್ನೇನನರು 
ಬರುವ ಹೊತ್ತಾಗಿಹುದು. ಕುಳ್ಳಿರಿ 

'ಕಾಳಿದಾಸ.--- | ಆಯ್ತವ್ವ. 
ರಾಮಗಿರಿಯಲಿ ತಮ್ಮ ಬಂಧು ಸುಖವಾಗಿಹರೊ ? 
ಆ ಹಿರಿಯರನು ಎರಡು ಮೂರು ವರ್ಷದ ಹಿಂದೆ 
ನೋಡಿದ್ದೆ. ವೃದ್ಧಾಪ್ಯ ಹೊರತು ಉಳಿದಂತನರ 
ದೇಹ ಬಹು ದೃಢ. | 

ಯಜಮಾನಿ... ನಾವು ಬಂಧುಗಳೆ ಆದರೂ 
ಅವರು ನಾಡಲಿ, ನಾವು ನಗರಿಯಲಿ, ಬಾಳುತ್ತ 
ಬಂದು ಹೋಗುವುದನಿತು ಸುಲಭ ಅಲ್ಲೆ ಂದಾಗಿ 
ಒಬ್ಬರೊಬ್ಬರ ಕಾಂಬುದಪುರೂಪ. ಹಿರಿಯರು 
ಎಂತಿಹರು ನಾವು ಕಾಣೆವು. ಅವರು ಸುಖವಾಗಿ 
ಇರಬೇಕು. 

ಕಾಳಿದಾಸ. ಒಳಿತವ್ವ. ನಾನು ಪೇಟೆಗೆ ಹೋಗಿ 
ಖುತ್ತಿ ಕರು ಐತರುವ ನೇಳೆಗಿಲ್ಲಿಗೆ ಬಹೆನು 

ನುಜಮಾನಿ..-ಒಳ್ಳಿ ತು. 

ಕಾಳಿದಾಸ... ನಮಸ್ಕಾರ. 


ತ. 
ಯಜಮಾನಿ... ಒಳ್ಳಿತು; ಬನ್ನಿರಿ. 


ಸ್ಥಾನ ೩ 

ಅದೇ ಮನೆ. ಮಧ್ಯಾಹ್ನ. ಯತ್ತಿಕ ಕುಳಿಶಿದಾನೆ. ಕಾಳಿದಾಸ ಬರುತ್ತಾನೆ. 
ಯಶ್ವಿಕ. ಬನ್ರಿ ರಿ. ಬೆಳಗಾಗ ಬಂದಿದ್ದಿರೆಂದರು. 
ಕಾಳಿದಾಸ. ಅಹುದು. ನಮಸ್ಕಾರ. ಯಜಮಾನಿ ತಾಯನರು, 

ಯುತ್ತಿ ಕರು ಇನಿತರಲೆ ಬಂದಾರು, ಕುಳ್ಳಿರಿ, 

ಈದು ಬೆಸಸಿದರು. ಪೇಟೆಯ ಕೆಲಸ ಇನಿಸಿತ್ತು. 

ಮತ್ತೆ ಬರುವೆನು ಎಂದು ಬಿನ್ನ ನಿಸಿ ಸರಿಚಯದ 

ಒಬ ರನು ನೋಡೆ ನಾ EN ಹೋದೆನು. 


೪೩೬. ಕಾಳಿಹಾಸ 


ಖುತ್ವಿಕ....ಒಳ್ಳಿ ತಾಯಿತು. ಬನ್ನಿ. ರಾಮಗಿರಿ ನಾಡಿಂದ 
ಬಂದವರು ಎಂದು ಹೇಳಿದಿರಂತೆ. ರಾಮಗಿರಿ 
ಗುರುಮನೆಯ ರಾಮಮಿಶ್ರರು ನಮ್ಮ ಬಂಧುಗಳು 
ಎಂಬುದನು ತಾವು ಬಲ್ಲಿರಿ ಎಂದು ಹೇಳಿದರು. 
ನನ್ನ ಹೆಸರೂ ರಾಮಮಿಶ್ರ. ಆ ಹಿರಿಯರು 
ನನಗಿಂತ ಹಲನರುಸ ಹಿರಿಯರು. ' ಬಹುನಿಸ್ಕೆ 
ನಿಷ್ಕೃಷ್ಟ ಆಚಾರ ನಮ್ಮ ಆ ಹಿರಿಯರದು. 
ನಿಮ್ಮೂರು? 

ಕಾಳಿದಾಸ... ಅರಿಹಾವರ. ರಾಮಗಿರಿ ನಾಡು 
ಒಳಗೊಂಡ ಐದು ಸೀಮೆಯಲಿ ಅರಿಹಾವರ 
ಉತ್ತರದ ಕೊನೆಯದು. ಆರ್ಯರಿದ ಬಲ್ಲಿರಿ 


ಎಂದೆಣಿಸುವೆನು. 
ಯತ್ತಿಕ.. ಬಲ್ಲೆ. 
ಕಾಳಿದಾಸ. ನಾನಲ್ಲಿಯೇ ಬೆಳೆದು, 


ಕಲಿನಿನಲಿ ಮನವಾಗಿ ಬಲ್ಲ ಜನರನು ಸೇರಿ 
ಇಸಿತನಿತು ನಿದ್ಯೆಯನು ಕಲಿತು, ಈಚೆಗೆ ಕೆಲವು 
ಕವಿತೆಗಳ ರಚಿಸಿಹೆನು. ಇಂಥ ಕೆಲಸಕೆ ನಮ್ಮ 
ಸಣ್ಣ ಊರುಗಳಲ್ಲಿ ಪ್ರೋತ್ಸಾಹ ಸಾಲದು. 
ಬಲ್ಲವರು ಕಡಮೆ, ಜೊತೆ ಬರಹಗಾರರು ಇಲ್ಲ. 
ಎನಲು ನಗರವನು ಸೇರುವುದು ಒಂದೇ ಮಾರ್ಗ, 
ನನ್ನಂಥ' ಜನರಿಗೆ. ಮೇಲಾಗಿ ಇಲ್ಲೀಗ 

ಪ್ರ ಭುಗಳಾಗಿರುನವರು ಕನಿ ಸಕ್ಷಪಾತಿಗಳು, 
ಪಂಡಿತರ ಕುಲಕೇ ಉದಾರ ಆಶ್ರೆಯನೀವ 
ಸನ್ಮನದ ದೊರೆ, ಸ್ವಯಂ ಪಂಡಿತರು, ಕವಿಗಳು, 
ಎಂದು ನಾಡೆಲ್ಲ ಹೊಗಳುತಲಿಹುದು. ಇಂತಾಗಿ 
ನಾನು ಇವರಾಸ್ಟಾ ನದಲಿ ಆಶ್ರಯವ ಬೇಡಿ 

ಇಲ್ಲಿ ನಿಲ್ಲುವ ಎಂದು ಬಂದಿಹೆನು. ನಾ ಬಲ್ಲ 


ಕಾಳಿದಾಸ 


ರಾಮಗಿರಿ ಹಿರಿಯ ಗುರುಗಳ ಬಂಧುಗಳು ತಾನು, 
ಅರಮನೆಯ ಧರ್ಮಾಧಿಕಾರಿ ಸದನಿಯೊಳಿರುತ 
ಹೊಸೆ ಜನಕ ನೆರವೀವ ಕರುಣಿಗಳು, ನನ್ನಂಥ 
ಕನಿ ಜನಕೆ ಸ ಪ್ರ ಭುಗಳಾಸ್ಥಾ ನದಲಿ ಆಶ್ರ ತಾ 
ಕೊಡಿಸೆಬಲ್ಲಿರಿ ಎಂದು. ಬಲ್ಲ ಜನ ಡೀಲು 
ತಮ್ಮ ನೆರವನು ಬೇಡಿ ಬಂದಿಹೆನು. 


ಯತ್ವಿಕ. ; ಸಂತೋಷ. 

ಹೆಸರ ಹೇಳಿದಿರ ? ' 

ಕಾಳಿದಾಸ, ಮನೆಯದು ಹೆಸರು ಬೇರೆ ಇದೆ. 
ಕನಿಯಾಗಿ ನಾ ಕಾಳಿದಾಸ. | 

'ಯತ್ವಿಕ._ ಕಾಳೀದಾಸ? 

ಕಾಳಿದಾಸ... ಲೀ ದೀರ್ಥವಲ್ಲ. ಕಾಲಿ ದಾಸ. 

ಯತ್ರಿಕ.. . ಸಂತೋಷ. 
ಕೃತಿಗಳನು ತಂದಿಹಿರ ? 

ಕಾಳಿದಾಸ. - ತಂದಿಹೆನು. 

ಯುತ್ನಿಕ.. | °° ಅವುಗಳಲಿ 
ಕಿರಿದೊಂದೆ ಓದಿರಿ. 

ಕಾಳಿದಾಸ. . ಅಸ್ಸಣೆ. ಈ ಕನಿತೆ 


ಐದು ವರ್ಷದ ಹಿಂದೆ ರಚಿಸಿದುದು. ೬ದುವೆನು. 

ಬಾಲಕನ ರಚನೆ... 4 ಶ್ರೋತವ್ಯಮನಸೂಯಯಾ ಸ್ನ 
ಯುತ್ತಿಕ.-ಅನಸೂಯೆ ಅಲ್ಲ ಆದರದಿಂದ ಕೇಳುವೆನು. 
ಸಂಕೋಚ ಬೇಡ, ನಿಶ್ಶಂಕೆಯಿಂದೋದಿರಿ.... 
ಕಾಳಿದಾಸ... (* ಏನೇ ವಕುಳಾ ನನಕ್ಕ ಪಾದರಿ” ಸದ್ಯವನ್ನು ಓದುತ್ತಾ ನೆ.) 
ಯುತ್ತಿಕ. ನಮ್ಮ ಹಿರಿಯರು ಪೂಜ್ಯಗುರು ರಾಮುಮಿಶ್ರ ರು 

ನಿಮ್ಮ ನಿದ್ಯಾಗುರುನೆ ? | 
ಕಾಳಿದಾಸ. ಅಹುದು. 


೪೭ 


೪೮ ಕಾಳಿದಾಸ 


ಖಯತ್ತಿಕೆ. ಅವರಿಗೆ ಇದನು 
ಓದಿ ತೋರಿಹಿರಿ? 
ಕಾಳಿದಾಸ. _ ಓದಿಹೆನು. 
ಯತ್ನಿಕೆ.. ಅನರಿದ ಕುರಿತು 
ನಿನು ಅಪ್ಪಣೆ ಮಾಡಿದರು? 
ಕಾಳಿದಾಸ.-- ಆ ನಯಸ್ಸಿಗೆ 
ಅಂದಿನನುಭವಕೆ ಇದು ತಕ್ಕ ಕೃತಿ ಎಂದರು. 
ಚುತ್ವಿಕ...-ತರುಣನನು ಉಬ್ಬಿಸುವ ಮಾತು ಸಲ್ಲದು ಎಂದು 
ಅವರಂತು ನುಡಿದರೆಂಬೆನು. ನಿಮ್ಮ ರಚನೆ ಇದ 
ಹಿರಿವಯದ ಹಿರಿ ಅರಿವ ಹಿರಿಯ ಕವಿಗಳು ಕೂಡ 
ತನ್ಮುದೆಂದೆನೆ ಹೆಮ್ಮೆ ಸಡಬಹುದು, ಈಚಿನವು 
ರಚನೆಗಳು ಇಹನಲ್ಲ? ಅವುಗಳಲಿ ಚೆನ್ನೈಂಬ 
ಒಂದೆರಡ ಓದಿ ಹೇಳಿರಿ. 
ಕಾಳಿದಾಸ. ಅನುಗ್ರಹ. ಇದು 
ನನ್ನ ಈಚಿನ ಒಂದು ಕೃತಿಯಿಂದ ಒಂದು ದಳ. 
(ಯತು ಸಂಹಾರ ಕಾವ್ಯದ ಒಂದು ಪದ್ಯವನ್ನು ಓದುವನು.) 
ನಳಿನ ವನದ ಕೊಳಗಳಿಂದೆ 
ಪಾಟಲಗಳ ಹೂಗಳಿಂದೆ 
ತಣ್ಣೀರಿನ ಮೀಹೆದಿಂದೆ 
ಚಂದ್ರಿಕಾ ನಿಹಾರದಿಂದೆ 
ಮುತ್ತು ಮುಣಿಗಳೊಡನೆಯಿಂದೆ 
ಚಂದನದ ವಿಲೇಸದಿಂದೆ 
ರಮ್ಯುವೆನಿಸಿ ಮೆರೆಯುತಿರುವ 
ಇಂಥದೊಂದು ಬಿಸಿಲ ದಿನವು 
ಉಪ್ಪರಿಗೆಯ ಸೆಜ್ಜೆ ವನಿಯ 
ವೇಣುಗಾನದುಲಿಯ ಸವಿಯ 


A ಕಾಳಿದಾಸ 


ಸೊಗವನಿತ ತ್ರ ಎರೆಯನೆದೆಯ 
ಪ್ರೇ ೇನುಡಮೃತ ರುಚಿಯನಿತ್ತು 
ಕಾಂತೆ ಸಿನ್ನ ಸ ನಲಿಸಿ 
ಸಂತಸನೂಳೊಂಸಲಿ. 
ಹುತ್ತಿಕ.. -ತುಂಬ ಜೆನ್ನಾ ಗಿದೆಯೆ. ನೀವು ನರಕನಿಯೆಣ್ಣ. 
ಇನ್ನೆರಡು ಸದ್ಯಗಳನೋದಿರಿ. 
ಕಾಳಿದಾಸ... .(ಓದುತ್ತಾನೆ.) 
ನರುಗಂಪು ಸೂಸುತಿಹ ಮೊಲ್ಲೆ ಮಾಲತಿ ವೆರೆದ 
ಬಕುಳ ಮಾಲೆಯ ಕಟ್ಟಿ ತುರುಬಿಗಿಟ್ಟು 
ಅರಳಿದೆಳೆನೀಸಗಳ ಜೆಲುವಾದ ಹೊಸದೊಂದು 
ಅವತಂಸನನು ರಚಿಸಿ ತಿನಿಯೊಳಿಟ್ಟು 
ನಲ್ಲ ನಲ್ಲಿಯೆನಲಂಕರಿಸೆಲೆಂತೆಳಸುವನೊ 
ಪ್ರೇನುಪುಳಕಿತನಾಗಿ ರಸಿಕನಾಗಿ 
ಕಾಂತಾರ ಕಾಂತೆಯನ್ನಂತಲಂಕರಿಸುವನು 
ಮಳೆರಾಯನೊಲುಮೆಯಧಿರಾಜನಾಗಿ. 


ತ 


ಹೊಳೆಯುವ ಸುಂದರ ಮರಿವಿಸಾನುಗಳೆ 
ಚಿನ್ನದ ಹೊಸ ಕಟ ಸೂತ್ರವೆನೆ 
ದಡದಲಿ ಕುಳಿತಿಹ ಬೆಳ್ಳ ಕ್ಲಿಗಳೆ 
ಮುತ್ತಿನ ನನಮಣಿ ಹಾರವೆನೆ 
ಹಸರಿಸಿ ತೋರುವ ಪುಳಿನ ವಿತಾತಶವೆ 
'ಸುಂದರ ತೋರ ನಿತಂಬನೆನೆ 
ಮಂದಗಮನದಲಿ ಹರಿವಳು ವಾಹಿನಿ 
ಪ್ರೆ (ನೋನ್ಮಾದದ ಯುವತಿಯೆನೆ. 
ುತ್ವಿಕೆ..-ವಿದ್ಯೆಯಲಿ ಬಲಿತಿರುವ ಶೆಬ್ದಶಕ್ತಿಯ ಪೂರ್ಣ 
ಪಾಂಡಿತ್ಯದಿಂದೊಗೆದ ಕನಿತೆಯೆಲ್ಲಣ್ಣ ಇದು. 
ತಾನಾಗಿ ಹರಿದು ಬಹ ಹೊಳೆಯ ನೀರೆಂತಂತೆ, 


೪೯ 


೫೦ ಕಾಳಿದಾಸ 


| ದ ಸಹಕಾರ ವ ವೃ ಕದಲಿ ಕುಳ್ಳಿರುತ 
' ವಿಜಯ ಸುಖವನು ತೋಡಿ ಸ ರಳಗೀತವ ಹಾಡಿ 
ವಳ ಉಲ್ಲಸವೀವ ಕೋಗಿಲೆಯ ದನಿಯಂತೆ, 
, ಆಗಸದಲೆಲ್ಲಿಂದಲೋ ಹೊರಟು ಎಲ್ಲಿಗೋ 
ಇಕೆ” ಹಾರಿ, ಹೋಗತಲಿರುವ ಗಿಳಿ ಹಿಂಡು ಹರ್ಷದಲಿ 
| — ಸಿಲಿಕ ಚಿಲುಕೆಂದುಲಿನ ಇಂಪಿನದು ಉಲಿನಂತೆ, 
ಸ "ಪಯ ಜೇತನದಿಂದ ಸಹಜ ಸುಂದರವಾಗಿ 
ದ್‌ ಹರಿದಿರುವ ಸಿರಿಕವಿತೆ. ಸಿರಿಕವಿತೆ. ಇದ ನಮ್ಮ 
ಚಕ್ರವರ್ತಿಗಳು ಕೇಳಿದ ಅದೇಕ್ಷಣ ನಿಮ್ಮ 
ಆಸ್ತಾ ನ ಕವಿಯೆಂದು ಕರೆದು ಗೌರವಿಸುವರು. 
ಜ್‌ ಇದನು ಗೆಯ್ವು ದಕೆ ನಿಮಗೆ ಯಾರದೆ ನೆರವು 
ಬೇಕಿಲ್ಲ ಕಂಡಿರಾ? ಸಜೆ ನಾ ಅರಮನೆಗೆ 
ಹೋಗುವೆನೆ ಆಗ ಜೊತೆಯಲಿ ಬಸ್ತಿ. ಭಾಗ್ಯವಶೆ, 
ಈ ಏಳು ದಿನದ ಕನಿಗೋಷ್ಠಿ ಇಂದೇ ಅಹುದು. 
ಪ್ರಜು ಅದಕೆ ಮುಖ್ಯರು. ಕನಿಶೇಖರರು ಅದನು 
SL ನಡಸುವರು. ನನಗು ಆ ಗೋಷ್ಠಿಯಲಿ ಎಡೆ ಉಂಟು. 
ಪ್ರಭುಗಳಿಗೆ ನಿಮ್ಮ ಪರಿಚಯ ತಿಳಿಸಿ ಈ ನಿಮ್ಮ 
ಕೃ ಕಿಗಳನು ಕೇಳಬೇಕಂದವರ ಬೇಡುವೆನು. 
a ಸಂತೋಷಪಡುವರು ; ನಿಮ್ಮಾಸೆ 
ಕೃಗೂಡುವುದು. ಸಂಜೆಯಹವರೆಗೆ ಕೋಣೆಯಲಿ 
ಇನಿಸು ನಿಶ್ರಾಂತಿಯನು ಕೊಳ್ಳಿರಿ. ಆಮೇಲೆ 
ಅರಮನೆಗೆ ಹೋಗುವ. 
ಕಾಳಿದಾಸ. ತಮ್ಮ ಈ ಸಂತೋಷ 
ನಮ್ಮ ಗುರುಗಳು ಪಡುವ ಸಂತೋಷದಂತೆ ಇದೆ. 
ತಮ್ಮ ಈ ಪ್ರೋತ್ಸಾಹ ಅವರ ಪ್ರೋತ್ಸಾಹನೆನೆ 
ಅವ್ಯಾಜ ವಾತ್ಸಲ್ಯದಿಂದ ತುಂಬಿದೆ. ನನಗೆ 
ಗುರುಗಳೇ ಎದುರಿನಲಿ ಕುಳಿತು ಮಾತಾಡಿದರೊ 


(ಅ.4 842 
1೧ / 


SBS 


ಗ - 


ಕಾಳಿದಾಸ ೫೧ 


ಎಂಬಂದ ತಮ್ಮ ನುಡಿ ಆಸೆಯನು ತಣಿಸಿದೆ. 
ಇದಕಾಗಿ ವಂದನೆ. ತಮ್ಮ ಅಪ್ಪಣೆಯಂತೆ 
, ಸಂಜೆ ನಾ ತಮ್ಮೊಡನೆ ಬರುವೆನು. ನಮಸ್ಕಾರ. 
ಯಶ್ವಿಕ.-ಕಡತ ನನ್ನೊ ಡನಿರಲಿ. ಸಾಧ್ಯವೇ, ಪ್ರಭುಗಳಿಗೆ 
ಗೋಷ್ಠಿ ನೆರೆಯುವ ಮುನ್ನ ಅದನು ತೋರಿರುವೆನು. 
(ಎಂದು ಕಡತವನ್ನು ತೆಗೆದುಕೊಳ್ಳುತ್ತಾನೆ.) 


ಸ್ಥಾನ ೪ 
ಆ ಸಂಜೆ ಉಜ್ಜಯಿನಿ ಅರಮನೆಯ ಸಭಾಮಂದಿರ. ಇತರ ಕನಿಗಳು, ಯತ್ನಿಕ, 
ಕಾಳೆದಾಸ್ಕ ವಿದ್ವಾಂಸರು. ಪ್ರಭುವನ್ನು ನಿರೀಕ್ಷಿಸುತ್ತ ಎಲ್ಲರೂ ನಿಂತಿದಾರೆ. 
ಯಶ್ಚಿಳ.--(ಕಾಳಿದಾಸನಿಗೆ ಬೇರೆಯಾಗಿ) 
ಪ್ರಭುಗಳಿಗೆ ನಿಮ್ಮ ಕೃತಿಯಿಂದ ಕೆಲ ಸದ್ಯವನು 
ಓದಿ ಹೇಳಿದೆನು. ಬಹು ಸಂತೋಷಸಪಟ್ಟಿರು. 
ಅರೆ ಗಳಿಗೆಯಲಿ ಬಂದು ಗೋಷ್ಠ್ಕಿಯಲಿ ಸೇರುವರು. 
ಕವಿಶೇಖರರಿಗು ವಿಷಯವ ಮೊದಲೆ ತಿಳಿಸಿಹೆನು. 
ಪ್ರಭು ಬರುವ ಮುನ್ನ ನೆರೆದಿರುವ ಕನಿ ನಿದ್ವಾಂಸ 
ಹಿರಿಯರಿಗೆ ನಿಮ್ಮ ಪರಿಚಯ ಮಾಡಿ ಕೊಡುವೆನು. 
ಬನ್ನಿ. (ಎಂದು ಕಾಳಿದಾಸನನ್ನು ಕೆವಿಗಳ, ವಿದ್ವಾಂಸರ, ಮಧ್ಯಕ್ಕೆ ಳರೆದು 
ಕೊಂಡು ಹೋಗುವನು.) 
ಕನಿಶೇಖರರೆ, ನನುನ. ನಾ ಹೇಳಿದೆನೆ 
ಕನಿ ಮಹಾಶಯರವರು ಇವರೆ. 
ಕಾಳಿದಾಸ.--(ಕವಿಶೇ ಖರನಿಗೆ) . | ನಮಸ್ಫಾರ 
*ವಿಶೇ ಖರ. .ಕನಿ ಮಹಾಶಯರಿಗೆ ನಮಸ್ಕಾರ. ಬನ್ನಿ ರಿ. 
ತಾವು ಕವಿ ಸಮುದಾಯವನು ಸೇರ ಬಯಸಿಹುದು 
ನಮ್ಮ ಸೌಭಾಗ್ಯ. (ಎಂದು ಇತರ ಕವಿಗಳನ್ನು ತೋರಿಸಿ) 
ಇವರೆಲ್ಲ ಈ ದಿನ ಮೊದಲು 


೫೨ ಕಾಳಿದಾಸ | 


ತಮ್ಮ ಸೋದರರು. (ಕಾಳಿದಾಸ ಎಲ್ಲರಿಗೂ ತಲೆಬಾಗಿ ಕೈ ಮುಗಿಯುತ್ತಾನೆ. 
ಅವರೂ ಕೈಮುಗಿಯುತ್ತಾರೆ.) 
ಸೌಮನಸ ಕವಿಗಳು ; ಇವರು 
ವನಮಾಲ ಕನಿ, ಸೋಮಧರರು, ಶರ್ಕರಕ ಕನಿ; 
ಗಣನಾಥ, ಚಂದ್ರಾಂಶು, ಹೆರಿಶರಣ, ಕನಿಶಿಷ್ಯ ; 
ಎಲ್ಲರೂ ತಮಗೆ ಸುಸ್ವಾಗತವ ನೀಡುವೆವು. 
ಬುತ್ತಿ ಕರು ಕಾಳಿದಾಸರ ಕರೆದುತಹೆನೆಂದು 
ತಿಳಿಸಿದರು. ಕಾಳಿದಾಸರು ಇನ್ನು ನಮ್ಮವರು. 
ನಾವು ತಮ್ಮವರೆಂದು ಅವರು ಭಾವಿಸಬೇಕು 
ಎಂದು ನಾ ಬೇಡುವೆನು. 
ಕಾಳಿದಾಸ. . ಇಂತಪ್ಪ ಅಕ್ಟರೆಯ 
ಸ್ಪಾಗತವ ನಾ ನಿರೀಕ್ಷಿಸಲಿಲ್ಲ. ತಮ್ಮ ನುಡಿ 
ನನಗೆ ಮಿತಿಮೀರಿದಾನಂದವನು ತಂದಿದೆ. 
ನಾ ಹೊಸಬ. ನನ್ನ ನಿಮ್ಮ: ವನೆಂಬ ತಾವೆಲ್ಲ 
ಪ್ರಭು ಸನ್ನಿಧಿಯ ಸುಪ್ರ ತಿಷ್ಠ ತ ಕನೀಶ್ರ ರರು. 
ಹಿರಿಯರೆಲ್ಲರು ನಿಮ್ಮ 30ಯನಿಗೆ ಕೃಪೆ ಪೆ ಹೋರಿ 
ಸಿಮ್ಮೊಲನ Kes ಸಲಹಿ ಸಂರಕ್ಷಿಸಿರಿ. 
ಕನಿಶೇಖರ....ಜೆನ್ನ ನುಡಿದಿರಿ ಕಾಳಿದಾಸ ಕನಿಗಳೆ. ಅಕೋ 
ಪ್ರಭು ಬಿಜಯ ಮಾಡಿದರು. ಇಲ್ಲಿ ಪಕ್ಕಕೆ ಬಸ್ಸಿ. 
(ಪ್ರಭು ಬರುತ್ತಾನೆ.) 
ಎಲ್ಲರೂ, ಪ್ರಭುಗಳಿಗೆ ವಂದನೆ. 
ಪ್ರಭು. ವಂದನೆ. ಗುರು ಜನ 
ಎಲ್ಲರು ಸುಖಾಸೀನರಾಗಿರಿ. ಎಲ್ಲರೂ 
ಸೌಖ್ಯವಾಗಿಹಿರೆಂದು ಗ್ರ ಹಿಸುವೆನು. 
ಕುಲಶೇಖರ. ಎಲ್ಲರೊ 
ಪ್ರಭುಗಳ ಕ್ಷ ಹಸ ಖ್ಯವಾಗಿಹೆವು. 
ಪ್ರಭು. EN ದೈವಕ್ಳಸೆಯಲಿ ಎನಲು ಕನಿನಚನ 


ಶ್‌ 


ಕಾಳಿದಾಸ ೫ಷ್ಠಿ 


ಮತಿ ತ್ರಿಷ್ಟು ಉಚಿತವಾಗುವುದು. ಕನಿ ಬುತ್ತಿ ಕರು 
ಘವಿ ಮಹಾಶಯರೊಬ್ಬರನು ಕರೆದು ತಂದಿಹೆನು 
ಎಂದು ತಿಳಿಸಿದರು. ಕನಿ ದಯಮಾಡಿಸಿರುವರೆ? 
ಕವಿಶೇ ಖರ. ಬಂದಿಹರು ಪ್ರಭು. (ಎಂದು ಕಾಳಿದಾಸನೊಡನೆ ಮುಂದಕ್ಕೆ ಬಂದು) 
ಇವರೆ ಕಾಳಿದಾಸ ಕವೀಂದ್ರ. 
ಕಾಳಿದಾಸ. _(ಪ್ರಭುಭಕ್ತಿ ಯಲ್ಲಿ ಕೈಮುಗಿದು ಬಾಗಿ,) 
ಪೂಜ್ಯರು ಕನೀಂದ್ರ ಸೆನ್ನು ವ ನಾನು ಕನಿಕುಲದ 
SRS “ನರಳಿದ ಬಯಸಿ ಬಂದಿಹೆನು 


ಪ್ರಳು.. ಚೆಲುವ ನುಡಿ. ಈ ನುಡಿಗೆ ಸದೃಶ ನಿಮ್ಮಾಕಾರ. 


ಕವಿಗಳಿಗೆ ಸುಸ್ವಾ ಗತವನು ತೋರಿದಿರಲ್ಲ 
ಕವಿಶೇಖರರು ? 


ಹೆನಿಶೇಖರ.-- ನಾನು ಒಬ್ಬನೇ ಅಬ್ಬ. ಪ್ರಭಾ; 


ಕವಿಗೋಷ್ಠಿಯವರೆಲ್ಲ ಸುಸ್ಹಾ ಗತವ ನೀಡಿ 
ಇವರ ಬರಮಾಡಿಕೊಂಡೆವು. 

ಪ್ರಭು... ತುಂಬ ಸಂತೋಷ. 
ಹತ್ತಿ ಕರು ಇವರಿಂದ ಇವರ ಖುತುಸಂಹಾರ 
ಕೃತಿಯ ಕಡತವ ತಂದು ಕೆಲವು ಚರಣನ ನಮಗೆ 
ಓದಿ ಹೇಳಿದರು. .. ಯತುಸಂಹಾರ ಕವಿಕೃತಿಯ 
ರಚಯಿತರು ದಿಟದಲಿ ಕನೀಂದ್ರರೆ. ರಚನೆಯನು 
ತಾವು ನೋಡಿಲ್ಲ. | 


'ಕವಿಶೇಖರ.._ - ನೋಡಿಲ್ಲ ಪ 


ಪ್ರಭು.-- ನೋಡದೆಯೆ' 
ಅದರ ಗುಣ ಎನಿತೆಂದು ತಿಳಿದಿಹಿರೆ ಇದು ತಮ್ಮ 
ಕವಿಶಕ್ತಿ ಮಾಪನದ ಸೂಕ್ಷ್ಮತೆಯ ಹೊಗಳುತಿದೆ. 
ಖುತ್ತಿಕರ ಕೈಯಿಂದ ಕೃತಿಯ ಕಡತವ ಪಡೆದು 
ನಾವೆ ಬೇರೆಯ ಕಲವು ಚರಣಗಳ ನೋಡಿದೆವು. 


ಇದು ಒಂದು ಉತ್ಕೃಷ್ಟ ಕೃತಿ ಎಂದು ನಮ್ಮೆಣಿಕೆ. 


x೪ ಕಾಳಿದಾಸ ' 


ಕವಿವರರು ಕೃತಿಯಿಂದ ಚರಣ ಕೆಲವನು ಸಠಿಸೆ 
ಕವಿಗೋಷ್ಠಿ ಅನುಮತಿಯ ನೀಡುವುದೆ? 

ಕವಿತೇಖರ,_ - ನೀಡಿಹುದು, 
ಪ್ರಭು. ಗೋಷ್ಠಿಯಧ್ಯಕ್ಷ ನೀಠವನಲಂಕರಿಸಿ 
ಪ್ರಭುಚಿತ್ತ ನೀಡಿರುವ ಅನುಮತಿಯೆ ಕನಿಕುಲದ 
ಹೃತ್ಫೂರ್ವದನುಮತಿ. 

ಪ್ರಭು. ಅಂತಿರಲು ಕವಿವರರು 
ಕೃತಿಯಿಂದ ನಾವಾರಿಸಿಹ ಚರಣ ಇವು ಆರ 
ಪಠಿಸಿ ಕನಿಗೋಷ್ಠಿಯನು ಸಂತೋಷಖಸಡಿಸಲಿ. 


(ಎಂಡು ಹೇಳಿ ಕವಿಶೇಖರನ ಕೈಗೆ ಕಡತವನ್ನು ಜೊತೆಗೆ ಒಂದು ಚೀಟಿಯನ್ನು 


ಕೊಡುವನು. ಕವಿಶೇಖರ ಅವನ್ನು ಕಾಳಿದಾಸನಿಗೆ ಕೊಡುವನು.) 


ಕಾಳಿದಾಸ. (ಕಡತವನ್ನು ಹಿಡಿದು ಯತ್ತಿ ಕನ ಕಾಲು ಮುಟ್ಟ ನಮಸ್ಕಾ ರಮಾ! 
ಬಂದು ಗೋಷ್ಠಿಯ ಮಧ್ಯೆ ಪ್ರಭುಪಿನೆದುರಲ್ಲಿ ಹಾಕಿದ್ದ. ವ್ಮಾಸ ತ 
ಕುಳಿತು ಶಾಕುಂತಲ ನಾಟಕದ ಮೊದಲ *ಯಾಸ ಸೃಷ್ಟು | ಪದ ವನು 


ಪ್ರಾರ್ಥನೆಯಾಗಿ ಹಾಡಿ ಆಮೇಲೆ ಪ್ರಭು ಗುರುತಿಸಿದ ಆರು ಪದ ವನ 


ಓದುತ್ತಾನೆ.) 


ಯೇದ್ದೇ ಕಾಲಂ ವಿಧತ್ತಃ ಶುತಿವಿಷಯ ಗುಣಾ 
ಸ ತಾ ಪ್ರಾಸ ಸ್ಕೃವಿಶ್ಪ ೧ 
ಯಾಮಾಹುಃ” ಸರ್ವಬೀಜಪ್ರಕ್ಸತಿರಿತಿ ಯಯಾ 
ಪ್ರಾಣಿನಃ ಪ್ರಾಣನಂತ 
ಪ್ರತ್ಯಕ್ಸಾಭಿಃ ಪ್ರಸನ್ನ ಸ್ತ ನುಭಿರವತು ವಃ 
ತಾಭಿರಷ್ಟಾ ಭಿರೀಶಃ 
ಬಿಳಿಮುಗಿಲವೋಲಂತೆ ಗಿರಿಯ ತಿಖರದೊಳೆಸೆದು 
ಬೆಟ್ಟಿ ದಾವರೆ ಹೂಗಳರಳುತಿರಲು 
ಹೊಳೆವ ಮಿಂಚುಗಳಂತೆ ಅಲ್ಲಲ್ಲಿ ಮಿರುಮಿರುಗಿ 
ನಿರ್ಧುರಗಳೋ ರಂತೆ ಹರಿಯುತಿರಲು 


"ಜಹಾಳಿದಾಸ ೫೫ 


ಇಂದ್ರ ಚಾಪ ಪಗಳಂತೆ ಮನಸೆಳೆದು ನವಿಲುಗಳು 
ಸಂತಸದೆ ಗರಿಗೆದರಿ ಕುಣಿಯುತಿರಲು 

ನಭದಂತೆ ಭೂಧರವು ಹೊಸತೊಂದು ಕಾಂತಿಯಲಿ 
ನಯನ ಕೌತುಕಮಾಗಿ ರಂಜಿಸಿಹುದು. 


ರುಣಿರು ರುಣಿರು ಎನುವಂದದ 
ರಮಣಿಯರಡಿಗಳಲೊಪ್ಪುತಿ 
ಮಘಮಫಥಿಸುವ ಹೂಸ ಮಲ್ಲಿಗೆ ತ 
ಸಿರಿಮುಡಿಯಲಿ ರಾರಾಜಿಸಿರೆ 
ಅಲತಿಗೆ ರಸದನುಲೇಪನ ಸುಂದರ 
ಚರಣ ಕಮಲದಲಿ ರಂಜಿಸಿರೆ 
ಲಲನೆಯರಂಗದ ರೂಪವಿಲಾಸಕ 
ಯುವಜನ ನೋಲುವುದಚ್ಚರಿಯೆ. 


ಕಣ್ಜಿಗಿದು ಹಬ್ಬವೆನೆ ಬಣ್ಣ ಬಣ್ಣ ದ ಹಲವು 
ಹೊವುಗಳಿನೊಪ್ಪಿರುವ ತರುಲತೆಗಳಿಂದೆ 
ಕಿವಿಗಿನಿದು ಕೇಳಲೆನೆ ಹಲವುಬಗೆಯಿಂಚರವು 
ಸೂಸುವವೊಲುಲಿಯುತಿಹ ಶುಕಪಿಕಗಳಿಂದೆ : 
ಶೈಲೇಯಜಾಲಂಗಳಿಡಿದಿರುವ ಹಲಕೆಲವು 
ಚಾರುತರ ಶೀತಳ ತಿಲಾತಳಗಳಿಂದೆ 
ರಮಣೀಯಮೆನಲೆಸೆಯುತಿರುವುದೀ ಭೂಧರವು 
ಜನರ ಕಣ್ಮನಗಳನು ಸೆಳೆವ ಕತದಿಂಬೆ. 


ಕನಕ ಕಮಲದವೋಲು ರಮಣಿಯರ ಮೊಗದಿರಲು 
ತೊಂಡೆಹಣ್ಣಿ ನವೋಲು ಚೆಂದುಟಿಗಳಿರಲು 

ಕಿವಿವರೆಗೆ ನಿಡಿದಾಗಿ ಕೊನೆಗಳಲಿ ಕೆಂಪಾಗಿ 
ರಮಣಿಯರ ನಯನಂಗಳಂದಮಾಗಿರಲು 


೫೬ ಕಾಳಿದಾಸ 


ನಿಡಿದಾದ ಕಮರಿಭರ ಸೋಗೆವೊಲು ಚೆಲುವಾಗಿ 
ಹೆಗಲಿನಿಂದಿಳಿದಂತೆ ಹಸರಿಸಿರಲು 

ನಗುನಗುತ ನಿಂದಿರುವ ಗೃಹೆಲಕ್ಷಿ ಯಂಡಡೊಳು 
ಮನೆಮನೆಯ ಬಾಗಿಲೊಳು ಕುಲವಧುಗಳಿಹರು. 


ಸುರಿವ ಮಂಜು ಸೋನೆಯಿಂದ ಶೀತವತಾಗಿ ತೋರುತ 
ಕ್ರೌಂಚಸಕ್ಷಿಯುಲಿಗಳಿಂದ ಕಿವಿಗೆ ಇಂಪನೆರೆಯುತ 

ಬೆಳೆದ ಶಾಲಿವನಗಳಿಂದ ಕಣ್ಣೆ ಸೊಂಪ ಬೀರುತ 
ತನ್ನ ನಂತ ಗುಣಗಳಿಂದ ನಮ್ಮ ಮನವ ಸೆಳೆಯುತ 

ಬಂದ ಹೇಮಂತ ಕಾಂತೆ ನಿನಗೆ ಸುಖನನೀಯಲಿ. 


ಮಾಮರದ ಚಾರುತರ ಮಂಜರಿಯೆ ಶರವೆನಲು 
ಶೋಭಿಸುವ ಕಿಂಶುಕವೆ ಚಾಸವೆನಲು 
ಮೊಳಿನ ಭ್ರೃಂಗಾವಳಿಯೆ ಮೆರೆವ ಶಿಂಜಿನಿಯೆನಲು 
ಅಕಳಂಕ ಚಂದಿರನೆ ಛತ್ರಿ ಯೆನಲು 
ಸುಳಿನ ಮಲಯಾನಿಲನೆ ಮತ್ತವಾರಣಮೆನಲು 
ಕುಕಿಲಿಡುವ ಸರಭೃತವೆ ನಂದಿಯೆನಲು 
ತ್ರಿಜಗನನು ಗೆಲ್ಬತನು ಜ್ಸೆತ್ರ ನೊಡನೈಶರಲಿ 
ಕಾಂತೆ ನಿನಗಾವಗಂ ಮುದವೀಯಲಿ. 
ಪ್ರಭು. --(ಒಂಡೊಂದು ಪದ್ಮದ ಕೊನೆಗೂ ಸಭಿಕರಲ್ಲಿ ಕೆಲವರ ಕಡೆಗೆ ತಿರುಗಿ) 
ತುಂಬ ಚೆನ್ನಾಗಿಹುದು 9 
ಹಲವು ಧ್ವನಿ.--ತುಂಬ ಚೆನ್ನಾ ಗಿಹುದು, 
(ಓದು ಮುಗಿದ ಮೇಲೆ) 
ಕಾಳಿದಾಸ. -ಮಂಗಳಂ ರಾಮಚಂದ್ರಾಯ ಸೀತಾನಾಥಾಯ ವೇಧಸೇ 
ಲೋಕ ರಕ್ಷಣ ದಕ್ಲಾಯ ಮಂಗಳಂ ಸರಮಾತ್ಮನೇ 
(ಎಂದು ಮಂಗಳ ಹಾಡಿ ನಿಲ್ಲಿಸುವನು.) 


ಪ್ರಭು... .ಮೊದಲಲೇ ನಾನು ವಿಜ್ಞಾಸಿಸಿದ ತೆರ ಕೃತಿ 


ಕಾಳಿದಾಸ 


ಅತ್ಮಂತ ಉತ್ಕೃಷ್ಟ ವಾಗಿಹುದು ಎಂದು ಈ 


| ಗೋಷಿ ಒಪು ನುಪೆಂದು ನಾನು ತಿಳಿಯುವೆನು. 
: ಹಲವು ಧ್ವನಿ. ಸರಿ. 
ಒಪ್ಪುವುದು, ಒಪ್ಪುವುದು. 
ಪ್ರಭು. ಸ ಅಂತಿರಲು ಸಭೆಯ ಸರ 


ನಮ್ಮ ಪರ, ಮೆಚ್ಚಿಕೆಯ ತಿಳಿಸಿ ಕವಿಶೇಖರರು 
ನಾಲ್ಫು ವಾಕ್ಯವ ನುಡಿಯಬೇಕೆಂದು ನಾನವರ 
ಬೇಡುವೆನು. 
ಕೆವಿಶೇಖರ.-- ಪ್ರಭುಗಳಾಜ್ಞಯ ನಾನು ಅತ್ಯಂತ 
ಸಂತೋಷದಿಂದ ನಿರ್ವಹಿಸುವೆನು. ನನಕನಿ 
ಕಾಳಿದಾಸರು ಎನಿತು ನವ ಅನಿತೆ ನರ ಕವಿ. 
ಕವಿಕುಲದ ಮಾತೆ ಕಲ್ಯಾಣ, ಅಬ್ದಜ ರಾಣಿ, 
ಪುತ್ರ ಇವರಿಗೆ ಸುಪ್ರಸನ್ನ ರಾಗಿಹೆರೆನಲು 
ಅಡ್ಡಿಯೇ ಇಲ್ಲ. ಯೋಚನೆ ಊಹೆ ಭಾವನೆ 
ಎಲ್ಲವೂ ಉನ್ನತ. ಇವು ಎನಿತು ಉತ್ಕೃಷ್ಟ 
ಅನಿತು ರಚನೆಯ ಸರಣಿ ಸಹಜ ಸುಂದರ ಸರಳ. 
ಕಂಡುದೇ ಗೋಷ್ಠಿ ಯಧ್ಯಕ್ಷ ಪ್ರಭುಗಳು ಇನಿತು 
ಒಪ್ಪಿಕೊಂಡಿಹರೆನಲು ಪ್ರ ತ್ಕೇಕವಾಗಿ ನಾ 
ಹೇಳುವುದು ಎನೆ ಜ್‌ ಕನಿವರರ ಈ 
ಗೋಷ್ಠಿ ತನ್ನಲಿ ಒಬ್ಬರೆಂದು ಸುಸ್ವಾಗತವ 
ನೀಡಿ ಮನಕಸ್ಪಿಕೊಂಡಿಹುದು. ಸಾಕೇ ಪ್ರಭು? 
ಪ್ರಭು...-ಸಾಕು ಕವಿಶೇಖರರೆ. ಗೋಷ್ಠಿ ಮುಗಿದಿದೆ. ಎಲ್ಲ 
ನೀಳೆಯವ ಪಡೆದು ಮನೆಗಳಿಗೆ ದಯಮಾಡಿಸಿರಿ. 
ಕವಿಶೇಖರರು ಯತ್ತಿ ಕರು ಕಾಳಿದಾಸರು 
ಇನಿಸಿಲ್ಲೆ ಇರಿ. ಮಾತು ಎರಡುಂಟು. 


(ಈ ಮೂವರು ಹೊರತು ಉಳಿದವರು ಹೊರಟಬುಹೋಗುತ್ತಾರೆ. 


ಕವಿಶೇಖರನನ್ನು ಕುರಿತು) 


೫೭ 


ಪ್ರ 


ಭು 


೫೮ ಕಾಳಿದಾಸ . 


ಕವಿಶೇಖರರೆ ಕವಿಗಳೀ ಕಾವ್ಯವನು ತಮ್ಮ 
ವಾಡಿಕೆಯರೀತಿ ಪ್ರ ತಿಮಾಡಿ ದೇಶದ ನಮ್ಮ 
ವಿದ್ವಾಂಸ ಜನಕ ನ "ಮುಟ್ಟಿಸಿ ಸಿ ಎಂದು ಸೀಮೆಗಳ 
ಎಲ್ಲ ಆರಸರಿಗು ಕಳುಹುನಿರ? 

ಕನಿಶೇ ಖರ... ಕಳುಹುವೆನು ಪ್ರಭು 

ಪ್ರಭು. ಅಂತೆ, ಹಿರಿಯರೆ, ಕಾವ್ಯವೀಧಿಯಲಿ ಕವಿಗಳಿಗೆ 
ಒದಗಿಸೆಲು ಯಾವುದೆ ನಿವಾಸ ಬಿಡುನಿರಬಹುದೆ ? 

ಕವಿತೇಖರ.. ಇಹುದು ಪ್ರಭು. ಮೂರು ವರ್ಷದ ಹಿಂದೆ ನಿರ್ಮಿಸಿದ 
ನಾಲ್ದು ಮನೆಯಲಿ ಒಂದು ವನಮಾಲಿ ಕವಿಗಳಿಗೆ 
ಆವಾಸವಾಯಿತು. ಮೂರು ಶೆರಪಾಗಿಹವು. 

ಪ್ರಭು. -ಕಾಳಿದಾಸರು ಸದ್ಯ ಖುತ್ತಿಕರ ಮಂದಿರದಿ 
ಅತಿಥಿಯಾಗಿಹರಲ್ಲ? 

ಯತ್ತಿಕ.-- ಅಹುದು ಪ್ರಭು. 

ಪ್ರಭು... | ಕವಿಗಳನು 
ಕಾವ್ಯವೀಧಿಯಲಿ ಅವರದೆ ಒಂದು ಮನೆಯಲಿ 
ವಾಸಮಾಡಲು ತಾವು ಸಮ್ಮತಿಸುವಿರಿ ಅಲ್ಲ? 

ಯತ್ತಿಕ. ಸಂತೋಷದಿಂದ ಎನ್ನಲು ಮಾತು ತಪ್ಪುವುದು. 
ಅತಿಥಿ ಇರುವುದನಿಷ್ಟವೇ ಎಂದು. ಅಂತಲ್ಲ, 
ಕವಿಗಳಿಗೆ ಆವಾಸ ದೊರಕಿತು ಎಂದೊಂದ್ಕು 
ಅದು ನಮ್ಮ ಕನಿಪಕ್ಷಪಾತಿ ಪ್ರಭುಗಳ ದಯೆಯ 
ಕೊಡುಗೆ ಎನ್ನು ಸಸ ದು, ಆಸ್ಚಾ ನ ಕನಿಯಾಗಿ 
ಆಶ್ರಯವ ನೀಡಿದೊಡನೆಯೆ ಮ ಅನುಗ್ರ ಹ 
ಜೊರಕುತಿದೆ ಎನ್ನು ವುದು ಒಂದು, ಇಂತಿದಕಾಗಿ 
ಸಂತೋಷ. ಆ: ನಾಳೆಯೇ ತಮ್ಮ 
ಆವಾಸದಲಿ ಬಂದು ನಿಲ್ಲುವರು, 

ಪ್ರಭು. ಒಳ್ಳಿ ತ್ತು 


ಕಾಳಿದಾಸ ೫೯ 


ಆವಾಸವನು ವಾಡಿಕೆಯರೀತಿ ಸನ್ನದ್ದ 
ಶವಿಶೇಖರರು ಮಾಡಿಸುವರು 


'ಕವಿತೇ ಖರ. ಅಪ್ಪಣೆ ಪ್ರಭು. 
ಪ್ರಭು. -ಒಳ್ಳಿ ತು, ಮತ್ತೆ ಕಾಣುವ. 
ಈ ಮೂವರು... ನಮಸ್ಕಾರ ಪ್ರಭು. 


(ಪ್ರಭು ಕೈಮುಗಿದು ಮಂದಿರದೊಳಕ್ಕೆ ಹೋಗುವನು.) 
ಸ್ಥಾನ ೫ 
ಆ ರಾತ್ರಿ ಖುತ್ತಿಕನ ಮನೆ ಸೇರುತ್ತ. ಖುತ್ಚಿಕ್ಕ ಕಾಳಿದಾಸ 

ಯತ್ರ್ತಿಕ.--ನಾನು ನೆನೆದಿದ್ದ ಂತೆ ಪ್ರಭು ಎಲ್ಲ ತೆರದಲೂ ` 
ಸುಮುಖರಾಗಿದ್ದು ನಿಮ್ಮನು ಒಪ್ಪಿಕೊಂಡರು. 
ಇದು ನನಗೆ ಸಂತೋಷ. 

ಕಾಳಿದಾಸ. ಪ್ರಭು ಪೂರ್ಣ ಸಹೃದಯರು. 
ಅಂತೇ ಉದಾರಿಗಳು. ಕಾವ್ಯ ವೀಧಿಯಲಿ ಮನೆ 
ಎಂದರೇ. ವೀಧಿ ಇದು ಯಾವುದು? 

ಯತ್ತಿಕ.-- ಪ್ರಭುಗಳು 
ಆಸ್ಥಾ ನ ಕವಿಗಳಲಿ ಮುಖ್ಯಕವಿಗಳು, ಯಾರ. 
ಹೊರಗಿಂದ ಬಂದಿಹರು ಇಹರು, ಅಂತಪ್ಸವರ 
ಸಲುವಾಗಿ, ಅರಮನೆಗೆ ದೂರವೇನಲ್ಲದ 
ಆವಾರವೊಂದರಲಿ ಮನೆಗಳವು ಸಾಲೆರಡ 
ನಿರ್ಮಿಸಿರುವರು. ಅದನು ಕಾವ್ಯ ನೀಧಿ ಎಂದು 
ಕರೆದಿಹರು.' ಆಶ್ರಯವ ಪಡೆದ ಕನಿಹಿರಿಯರು 
ತಮ್ಮವೇ ಆವಾಸಗಳ ಹುಡುಕಿ ಅಲ್ಲಲ್ಲಿ 
ಚೆಲ್ಲಿರುವ ಪಾಡು ಚೆನ್ನಲ್ಲ; ಪ್ರಭು ಮಂದಿರಕೆ 
ಎಲ್ಲಿಂದಲೋ ದೂರದಿಂದ ಬರುವುದು ಕಷ್ಟ ; 
ಮುಖ್ಯರಾದವರು ಸುಲಭದಲಿ ಬರಲಸ್ಪ ಂತೆ 
ಅನುಕೂಲಮಾಢಿಕೊಡಬೇಕು : ಎನ್ನುವುದವರ 
ಉದ್ದೇಶ, 


೬೦ ಕಾಳಿದಾಸ. 


ಕಾಳಿದಾಸ. ಸಂಜೆ ಸಭೆಗೆಂದು ಹೊರಡುವ ವೇಳೆ 
ಪ್ರಭು ನನಗೆ ಇನಿತು ಆದರ ಗೌರವವ ತೋರಿ 
ನನ್ನ ಅನುಕೂಲವನು ಕುರಿತಿನಿತು ಯೋಚಿಸಿ 
ಮನಕೆ ತಹರೆಂಬುದ ನಿರೀಕ್ಷಿಸಿಯೆ ಇರಲಿಲ್ಲ. 
ಎಣಿಸದಿದ್ದೀ ಪ್ರೀತಿ ಗೌರವಗಳನು ಪಡೆದು 
ಸಂತೋಷದೊಡನೆ ನನಗಿನಿಸು ಭಯ ಆಗುತಿದೆ. 

ಖತ್ತಿಕ,_ ಭಯ v4 

ಹಾಳಿದಾಸ ಅಹುದು. ಇಂತನುಗ್ರ ಹದಿಂದ ಕಂಡ ಪ್ರಭು 
ಮುಂಡೆ ಎಂತಪ್ಪ ರಚನೆಯ ನಿರೀಕ್ಷಿಸುನರ್ಕೊ 
ಆ ನಿರೀಕ್ಷೆಯನು ಸಲಿಸುವುದು ಸಾಧ್ಯವೆ ನನಗೆ, 
ಎಂದು. 

ಯತ್ವಿಕೆ.- ಆ ಭಯ ಸಂಯೆ. ಆದರೂ ಭಯ ನಿಮ್ಮ 
ಕವಿಶಕ್ತಿ ಎನಿತೆಂಬ ಒಂದು ಮಾತನು ಅಲ್ಲ ನ 
ಪ್ರಭುಗಳ ನಿರೀಕ್ಷೆ ಎನಿತೆಂಬುದನು ನೆನ್ಮಿಹುದು. 
ಕಾವ್ಯವನು ಬಲ್ಲ ಜನರಲಿ ಕೂಡ ಬಹುಮಂದಿ 
ಕವಿಯಾದವನು ಪಂಕ್ರೆಗಳನು ಬರೆವುದು, ಆಳು 
ಕಟ್ಟ ಗೆಯೆನೊಡೆಯುವುದು, ನೀರಸೇದಿಕ್ಟುವುಡು, ; 
ಎಂತಂತು ದಿನದಿನವು ಇನಿತೆಂದು ಗೆಯ್ಯಬಹ | 
ಕೆಲಸವೆಂದೆಣಿಸುವರು. ನಮ್ಮ ಪ್ರಭು ಅಂತಪ್ಪ 
ಅಜ್ಜರೇನಲ್ಲ.. ಆದರೆಯು ಬಹು ಜಾಣೆಂಬ 
ನಿಮ್ಮಂಥವರು ತುಂಬ ದಿನ ಕಳೆದರೆಯು ಏನೆ 
ರಚನೆಯನು ತರದಿರಲು, ಇವನು ಏಶಕೆ ಇನಿತು 
ಅಲಸನಾಗಿಹನೆಂದು ತಪ್ಪನೆಣಿಸಲು ಬಹುದು. 
ಪ್ರಭು ಇಂತು ಎಣಿಸರೆನ್ನುವ. ನಿಮ್ಮ ಜೊತೆಯ ಜನ್ಮ 
ಇವರೆಲ್ಲ, ನೋಡುತಿರೆ ಎನಿತು ಸಜ್ಜ ನರೆಂದು 
ಕಾಣುವರು, ಅರಿತು ಸಜ್ಜ ನರಲ್ಲ. ಇಬ್ಬರು 
ಮೂವರನು ಬಟ್ಟು ಉಳೆದೆಲ್ಲರು ಸರಸ್ಪರ 


ಕಾಳಿದಾಸ ೬೧ 


ಈರ್ಷೆಯಲಿ ಬೆಳೆದಿಹರು. ನೀವು ಇವರಂತೆಯೇ 
ಸಾಮಾನ್ಯ ಕವಿಯೆ ಆಗಿದ್ದರೆಯು ನೀನಿನರ 
ಈರ್ನೆಗೀಡಾಗುವರೆ. ತಮ್ಮಂತೆ ಅಲ್ಲದೆ, 
ಸುಸ್ಪಷ್ಟ ತಮಗಿಂತ ಮಿಗಿಲು ಎನಿಸಿರುವನರು 
ನಿಮ್ಮ ಕುರಿತೀರ್ನೆ ಭುಗಿಲೇಳುವುದು. ಅದರಲಿಯು 
ಪ್ರಭು ಬೇರೆ ಯಾರಿಗೂ ತೋರದೊಂದಾದರ 
ಗೌರವವ ನಿಮಗಿಂದು ತೋರಿದರೆ, ಇದನಿವರು 
ಸಹಿಸಲಾರರು. ತೀರ ಜೇಕಾದ ಜನರಂತೆ 
ನಡೆದುಕೊಳ್ಳು ತ ಇವರು ಯಾವ ತೆರದಲಿ ನಿಮಗೆ 
ಕೇಡ ತರಬಹುದೆಂದು ತಸಮಾಡತೊಡಗುವರು. ' 

| ಆ ಭಯಕು ಮಿಗಿಲಾಗಿ ನಿನುಗೆ ಈ ಭಯ ಇರಲಿ. 

ಕಾಳಿದಾಸ. -ತಾವಿಂತು ತಿಳಿಸದಿರೆ ನಾನು ಇಲ್ಲಿ ಅಪಾಯ 
ಇದೆಯೆಂದು ನೆನೆಯುತಿರಲಿಲ್ಲ. : ಪೂಜ್ಯರು, ನನ್ನ 
ಹತವ ಬಯಸುನರು, ಅಪ್ಪಣೆ ಕೊಡಿಸಿ, ಎಚ್ಚರ 
ಎಂದು ನುಡಿದಿಹರಾಗಿ ಎಚ್ಚರವೆ ನಡೆಯುವೆನು. 
ಜೋಕೆ ಎಂದಿರೆ ಇದಕೆ ನಾನು ಖುಣಿ. 

ಯತ್ತಿಕ.-- ಒಳ್ಳಿತು. 


ಅಂಕ ಢು 
ಸಾನ ೧ 
ಇ F 

ಮಾರನೆಯ ದಿನ ಸಂಜೆ. ಕಾವ್ಯ ವೀಧಿಯಲ್ಲಿ ಕಾಳಿದಾಸನ ನಿವಾಸದ ಮುಂದೆ. 
ಕಾಳಿದಾಸ ಬಾಗಿಲಲ್ಲಿದ್ದಾನೆ. ಅರಮನೆಯ ನೃತ್ಯಶಾಲೆಯ ಒಡತಿ ಬರುತ್ತಾಳೆ. 
ಒಡತಿ “ದೊರೆ ಮಕ್ಕಳಿಗೆ ನಮಸ್ತಾರ. 
ಕಾಳಿದಾಸ... ದೊರೆ ಮಕ್ಕಳಿಗೆ ? 

ನಾವಿಲ್ಲಿ ದೊರೆ ಮಕ್ಕಳಲ್ಲ. 


೬೨ ಕಾಳಿದಾಸ 


ಒಡತಿ. ಅಂತೆಂಬಿರಾ ? 
ಕವಿಗಳಿಗೆ ಕೈಮುಗಿದೆ. ನೋಡಿದುದು ನೆನಸಿಜೆಯೆ ? 
ಕಾಳಿಬಾಸ. ನೆನಪಿಲ್ಲ. ನೋಡಿದುದು ಎಂದು? ಯಾವಲ್ಲಿ? 
ನೆನಪು ಕೊಡಿ. ನೀವು ಯಾರು? 
ಒಹತಿ.__ ಐದು ವರ್ಷಗಳ 
ಹಿಂದೆ ತಾನನುಜಪುರದಾಲಯದ ಉತ್ಸವಕೆ 
ದಯಮಾಡಿಸಿದ್ದಿರೇ ಆಗ ತಮ್ಮನು ನಾನು 
ಅಲ್ಲಿ ನೋಡಿದೆನು. 
ಕಾಳಿದಾಸ... ಎಲ, ಎನಿತೊ ವರ್ಷದ ಹಿಂಜಿ 
ಒಮ್ಮೆ ನೋಡಿದ ಮುಖವನಿಂದು ಗುರುತಿಸುವಿರಾ? 
ಒಡತಿ. ಎಲ್ಲ ಮುಖಗಳನು ಗುರುತಿಸಬಹುದೆ? ಒಂದು ಮುಖ 
ಮನಮುಟ್ಟಿ ನೆನನಿನಲಿ ನಿಲ್ಲುವುದು. ಪ್ರಭುಗಳು 
ನಿನ್ನೆ ಅಪ್ಪಣೆ ಕೊಟ್ಟಿ ರೀತಿ ನಿಮ್ಮಾಕಾರ 
ಜನಮನನ ಸೆಳೆಯುವಾಕಾರ. ಆ ದಿನ ನಮ್ಮ 
ಕೂಟದಲಿ ಕುಳಿತಿದ್ದ ತರುಣಿ ಒಬ್ಬಳು ಒಂದು 
ಕೃತಿಯ ಹಾಡಿದ ವೇಳೆ ನೀವು ಹೊರಗಿದ್ದನರು 
ಬಾಗಿಲಿಗೆ ಬಂದಿಣಿಕಿದವರು ಆ ಜೆಲುವೆಯನು 
ಕಣ್ಣಿ ಕ್ರಿ ನೋಡಿದಿರಿ. ನಾ ನಿಮ್ಮು ಗಮನಿಸಿ 
ತಾವು ಯಾರೆಂದು ಜನರನು ಕೇಳಿ, ರಾಮಗಿರಿ 
ದೊರೆ ಮಕ್ಕಳೆಂದು ತಿಳಿದೆನು. 
ಕಾಳಿದಾಸ. ಗಾಯಕರ ಕೂಟ 
ನಿಮ್ಮದೆಂದಿರೆ. ನೀವು ಯಾರು? 
ಒಡತಿ. ನಾ ಉಜ್ಜಯಿನಿ 
ಅರಮನೆಯ ಗಾನ ನರ್ತನ ಕಲಾವಂತೆಯರ 
ತಲೆ ಹೆಣ್ಣು .. ಅನುಜಪ್ರರದಾಲಯವ ಉತ್ಸವದ 
ಸಂಗೀತ ಸೇವೆಯನು ವರುಷ ವರುಷವು ನಾನೆ 
ನಡೆಸುವೆನು. 


ಕಾಳಿದಾಸ ೬4 


ಕಾಳಿದಾಸ... ಅಂತೆ? ಆ ದಿನ ನಾನು ನೋಡಿದೆನೆ 
ಆ ಚೆಲುವೆ ನಿನ್ಮುವಳು. 

ಒಡತಿ. ಅಲ್ಲ. ಆ ಹೆಣ್ಣೊಬ್ಬ 

| ಅರಗುವರಿ. ಭರತಪುರದರಮನೆಯ ಸಮು ಗಳು, 
“ ದೇವರೆದುರಿಗೆ ಹಾಡಿ ಸೇವೆ ಸಲ್ಸಿಸೆ ಆಸೆ 
ಆಗುತಿದೆ. ನಿಮ್ಮೊಡನೆ ಕುಳಿತು ಹಾಡುವೆ. ಇದಕೆ 
ಸಮ್ಮತಿಸು,” ಎಂದು ಬೇಡಿದರು. ಆ ಬೇಡಿಕೆ 
ಸರಿಯಲ್ಲ. ಆದರೇನಂತೆ. ಅವರರಗುವರಿ. 
ಮನ ಬೇಡವೆನುತಿದ್ದ ರೂ ಆಗಲೆಂದೆನು: 

ಕಾಳಿದಾಸ. ಅವಳು ಹಿಂದಿನ ದೊರೆಯ ವೇಶ್ಯೆ ಯೊಬ್ಬಳ ಮಗಳು 

ಎಂದರಲ್ಲವೆ ಜನರು? 

ಒಡತಿ. ಉಂಟಿ ಪ್ರಭು? ಅವರವ್ವ 
ಇಂದಿನರಸರನು, ಈ ತಂಗಿಯನು, ಇನ್ನೊಬ್ಬ 
ತಂಗಿಯನು, ಹಡೆದ ರಾಣಿ. ನಾನು ಇದ ಬಲ್ಲೆ. 
(ಕಾಳಿದಾಸ ಏನೋ ಯೋಚನೆಯಲ್ಲಿ ನಿಲ್ಲುತ್ತಾನೆ) 
ಆಮೇಲೆ ನೀವಿನರ ಮದುವೆಯಾದಿರಿ ಎಂದ್ದು, 
ಅದು ನಡೆದ ಮರುದಿನವೆ ಈಕೆ ನಿಮಗೇತರದೊ 
ಕಟ್ಟ ಮಾತನು ಅಡಿ ನೀವು ಇವಳನು ಬಿಟ್ಟು 
ಹೊರಟು ಹೋದಿರಿ ಎಂದು, ಹೇಳಿದರು ಜ್ಯ ನೀವು 
ತೊರೆದಿರೇ ಎಂದು 'ದುಃಖದಲಿ ಕಣ್ಣೀರಿಕ್ಕಿ 

ಹಲುಬಿ, ಕೆಂಡದ ಹೊಂಡ ಒಂದ ಮಾಡಿಸಿ, ಅದನು 

ಹೊಕ್ಕು ಅನರಸುವ ನೀಗಿದರಂತೆ. ಇದು ಕೂಡ 
ಜನರು ಹರಡಿದ ಮಾತು. ಮಗ ಹೊರಟು ಹೋದನೇ 
ಸೊಸೆ ಸತ್ತಳೇ ಎಂದು ದುಃಖಿಸುತ ನಿಮ್ಮವ್ಪ 
ಎರಡು ವಾರದ ಹಿಂದೆ ತೀರಿದರು. ಈ ಸುದ್ದಿ 
ಅರಮನೆಗೆ ಬಂದಿತು. ಭರತಪುರದರಸರು 
ಸೋದರಿಯ ಮದಿವೆ ಸಾವಿನ ಎರಡು ಮಾತನೂ 


೬೪ 


ಕಾಳಿದಾಸ 


ಹಿರಿಯ ಅರಮನೆ ಇದಕೆ ನರದಿ ಮಾಡಿದರಂತೆ. 
ಸೀಮೆಗಳ ಅರಮನೆಗಳಿಂಥ ಹದನನು ಇಂತು 
ಹಿರಿಯ ಅರಮನೆಗೆ ತಿಳಿಸುವುದೊಂದು ಆಚಾರ. 
ಎತ್ತಲೋ ಹೋಗಿದ್ದ ನೀನಿಡನು ತಿಳಿದೀಗ 
ಮರಳಿ ಬಂದಿರಬೇಕು. ಇರುತ ನಿನ್ನೆಯ ಸಂಜೆ 
ಗೋಷ್ಠಿ ಯಲಿ ನಿಮ್ಮ ರಚ? aaa ಓದಿದಿರೆ, 
ಇನರ ಚೇತನ ಎನಿತು ಧೀರ ಎಂದೇ ನನಗೆ 
ಹಿರಿದು ಸೋಜಿಗ. ತಾವು ಓದಿದವು ರಚನೆಗಳ 
ಕೇಳಿದವರೆಲ್ಲರೂ ಬಾಯ್ತು ಬ ಹೊಗಳಿದರು. 
ಹಿಂದೆ ನೋಡಿದ್ದ ವಳು ನನ್ನ ತೂ ಸಂತೋಷ 
ಎನಿಕೆಂದು ಬಿನ್ನ ವಿಸ ಇಂದಿಲ್ಲಿ ಬಂದೆನು. 


ಕಾಳಿದಾಸ... ಸ್ವಾಮಿನಿ, ಈಗ ನಿಮ್ಮೊಡನೆ ಈ ಮಾತೆಲ್ಲ 


ಆಡುವೆನೆ ನನಗೆ ಮನಸಿಲ್ಲ. ದಿನ ಎರಡು ದಿನ 
ಬಿಟ್ಟು ಮತ್ತೊಮ್ಮೆ ಬನ್ನಿರಿ. ಎಲ್ಲ ಮಾತನೂ 
ಆಡೋಣ. ಈಗ ಹೊರಡಿರಿ. ಇರುತ ಆ ಮುನ್ನ 
ನಾನು ನಿಮ್ಮಲಿ ಒಂದು ಪ್ರಾ ರ್ಥನೆಯ ವಿಸ 
ಅದನು ಸಲ್ಲಸಿ. 


ಯೌ ಹಾ, 
ಒಡತಿ. ಪ್ರಭುಗಳೇ, ಪ್ರಾರ್ಥನೆ ಶಬ್ದ 


ಬೇಡ. ನೀವಾಣತಿಯ ನೀಡುವರು, ನಾವದನು 
ನಡಸುನರು. ನೀವ್ರ ಕಾಲಿಂದ ತೋರಿದ ಕಾರ್ಯ 
ಅದ ನಾನು ತಲೆಯಿಂದ ಮಾಡುವೆನು. 


ಕಾಳಿದಾಸ. ನಾನೊಬ್ಬ 


ಅರಗುವರನೆಂಬುದನು ನಾನಿನ್ನು ಕೆಲದಿನ 

ಮರೆಸಿ ಇರಬೇಕಿಹುದು. ಯಾವನೋ ಕವಿಯೆಂದು 
ಇಲ್ಲಿ ಬಂದಿಹೆನಲ್ಲ. ಇವರಂತು ತಿಳಿದಿಹುದ 

ನೀವು ತಿದ್ದಲು ಹೋಗಬೇಡಿ. ನನ್ನೀ ಬಯಕೆ 
ಮನಕೆ ಬಂದಿತೆ? 


5] ಕಾಳಿದಾಸ ೬೫% 


ಒಡತಿ. ಪ್ರಭುಗಳೇ, ನಾನು ಹೇಳಿದೆನೆ. 
ತಮ್ಮಿಚ್ಛೆ ನನಗಾಜ್ಞೆ ತಕ್ಕ ಸಮಯವ ಕಂಡು 
ತಾವಾಗಿ ತಾವು ಯಾರೆಂಬುದನು ತಿಳಿಸುವಿರೆ 
ಅದುವರೆಗೆ ಯಾರಿಗಾಗಲಿ ತಾವು ಯಾರೆಂದು 
ನಾನು ಹೇಳುವಳಲ್ಲ. ಇದ ನಂಬಿ. ನಾ ಬರಲೆ? 
ಕಾಳಿದಾಸ. ತುಂಬ ಉಸಕಾರವಾಯಿತು. ಹೋಗಿ ಬಸ್ಸಿರಿ. 
(ಎಂದು ಒಳಕ್ಕೆ ನಡೆಯುತ್ತಾನೆ.) 
ಒಡತಿ. (ತನಗೆ ತಾನೆ) 
ಅರಗುವರನೀತ ಅದು ಏತರದೊ ಅವಿವೇಕ 
ಮಾಡಿಕೊಂಡಿಹರು. ಇಂತೆನಲೇನೆ ತಡೆಯಿಲ್ಲ. 
ಚೆಲುವೆ ಅರಸಿತಿ ಹೆತ್ತಮಗಳು ಎಂದಿರೆ ನಾನು 
ಇವರ ಮುಖದಲಿ ಎನಿತು ಆಶ್ಚರ್ಯ ಕಂಡಿತು. 
ಅವಳು ಶಿಚ್ಚಲಿ ಬಿದ್ದು ಸತ್ತ ಳೆಂದಿನೆ ಇವರು 
ಅಯ್ಯೊ ಎನ್ನೆ ಡೆ ಎನಿತು ಮುಖ ಕೆಟ್ಟು ಃ ಬೆನತರು | 
ಟ್‌ ನಿತರವೊ ಯೋಚನೆಗಳಲಿ ಮುಳುಗಿ 
ನಾನಾಡಿದುದನೆಲ್ಲ ಕೇಳಿಯೂ ಕೇಳದೆ 
ತಮ್ಮ ಮನಸಿನದೇನೊ ಗೊಂದಲದಿ ತೊಳಲಿದರು. 
ಕವಿಗಳನ್ನು ವ ಇಂಥ ಜನರ ಮುಖಗಳು ಇವರ 
ಸತ ಮರೆಗೆಯ್ದ ಮುಚ್ಚಳಗಳಾಗವು. 
ಇವರ ಮುಖ ಇವರ ಮನಸಿಗೆ. ಗಾಜ ಮುಚ್ಚಳ. 
ಮುಚ್ಚಿದಂತಿರುತ ಅದು ಮನನ ತೆರೆದೇ ಕ್ಕೆ 
(ಎಂದು ಹೊರಡುವಳು. ಅವಳು ಹೊರಟಮೇಲೆ ಕಾಳಿದಾಸ ಮತ್ತೆ ಬರುತ್ತಾನೆ.) 
ಕಾಳಿದಾಸ.._(ತನಗೆ ತಾನೇ) | 
ನನ್ನಿಂದ ನಿಧಿ ಎಂತ ಪಾತಕವ ಮಾಡಿಸಿತು ! 
ಎಂಥ ದಾರುಣ ನೀಚ ದುಷ್ಪರ್ಮವನು ಗೆಯ್ದ 
ಪಾಪಿ ಘಾತಕ ನಾನು. ಅರಗುವರಿಯನು ವೇಶೈ 
ಎಂದು ಫಿಶ್ಚಯಿಸಿದುದು ಘೋರ ಪಾತಕ. ಅವಳ 


೬೬ . 


ಕಾಳಿದಾಸ 


ತೊರೆದು ಬೆಂಕಿಯ ಹೊಗಿಸಿ ಕೊಂದ ರೀತಿ ಕಠೋರ 
ಅಕ್ಷಮ್ಯ ದುಷ್ಪರ್ಮ. ತಪ್ಪುತಿಳಿವಿನಲನಳ 
ಅಣ್ಣನನು ದಂಡಿಸುವ ದುರ್ಭರೋತ್ಸಾಹದಲಿ 

ಅವಳ ಮಾತ್ರವೆ. ಅಲ್ಲ ತಾಯನೂ ಗುರುವನೂ 
ತೊರೆದು ದುಃಖದೊಳಾಳಿ ಎಂದು ದೇಶಾಟನಕೆ 
ಹೊರಟಿನೇ, ಇದಕಿಂತ ಹಿರಿದೆನಿಪ ಅನಿವೇಕ 
ಇರಬಹುದೆ ಲೋಕದಲಿ? ಮದುವೆ ಮಾಡುವೆವೆಂದು 
ಭರತಪುರದನರು ಕರೆದಂದು ಹೆಣ್ಣ ನು ನೋಡಿ 
ಒಪ್ಪುವೆವು ಎಂದು ಹೇಳದೆ ಹೋದೆವೆಂತಿದು? 
ಹೆಣ್ಣ ನೋಡುವೆನೆಂದು ಹೋಗಿರಲು ಇವಳಾರು 
ಅನುಜಪುರದಲಿ ಅಂದು ಹಾಡಿದವಳೆಂದಿರಲು 
ನಿಷಯ ತಿಳಿಯುತಲಿತ್ತು. ಅದ ಬಿಟ್ಟು, ಅರಗುವರಿ 
ಹೋಗಿ ಇವಳನು ನೋಡಬೇಕಾದುದೇನಿಹುದು, 
ಎಂದು ಊರಲೆ ಇರುತ ಸಮ್ಮತಿಯ ನೀಡಿದೆವು. 
ಹಸೆನಿಂದ ಹೊತ್ತಿನಲಿ ತಂದೆ ಈ ಮದುವೆಯನು 
ಒಪ್ಪುತಿರಲಿಲ್ಲ ಎಂಬೆಣಿಕೆ ಮನದಲಿ ಮೂಡಿ 


ನನಗೆ ಉತ್ಸವ ಅರುಚಿಯಾಯ್ಮು. ಮದುವೆಯ ದಿವಸ, 


ಅರಮನೆಯ ಮರ್ಯಾದೆ ಒಂದರ್ಥ, ಹತ್ತು ಜನ 
ನನ್ನತ್ತ 'ನೋಡುತಿರುವಂದು ನಾನೀ ಹೆಣ್ಣ 

ಎಂತು ನೋಡುವುದೆಂಬ ಸಂಕೋಚ ಒಂದರ್ಥ, 
ಹೆಂಡಿರಾದವಳ ರೂಪೇನೆಂದೆ ತಿಳಿಯದೆ 

ಇವಳ ಸತಿಯಾಗಿ ಸಡೆದೆನು. ಹಸೆಯ ದಿನ ಅಲ್ಲ, 
ದಾಂಸತ್ಯದಾರಂಭ ಅದರ ಮರು ದಿನ, ಎಂಬ 
ನಮ್ಮ ಅರಮನೆಗಳಾಚಾರ ಜೊತೆಯಲಿ ಸೇರಿ, 

ಆ ಮನೆಯ ಹೆಣ್ಮಕ್ಕ ಳಾರೆಂಬುದನು ನಾನು 
ತಿಳಿಯದಂತೆಸಗಿತು. ಹೆಂಡಿರಾದವಳು ಆ 
ಮರುದಿನ ಅದೇನೊ ಎಡ್ಡಾತಿಡ್ಡಿಯಾಗೊಮ್ಮೆ, 


ಆರ ಟ್‌ ಲ್‌ ಜ್‌ಾೌಾ್‌ 


AN, 49.5% 


ಕಾಳಿದಾಸ 


ತುಂಬು ನಯದಕ್ಕರೆಯ ನುಡಿಯಿಂದ ಇನ್ನೊಮ್ಮೆ, 
ಬೆಗಡುಗೊಳಿಸಿದಳು.. ಅರಮನೆಯ ಹಿಂದಿನ ಚರಿತ, 
ತೀರಾ ವಿಚಿತ್ರವೆನಿಸಿದ ಇವಳ ನಡೆನುಡಿ, 
ಅನುಜಪುರದಾಲಯದಿ ಗಣಿಕಯರ ಮಧ್ಯದಲಿ 
ಕುಳಿತಿದ್ದು ದನು ನಾನು ನೋಡಿದುದು, ತಾನಂತು 
ಕುಳಿತಿದ್ದೆ ನೆಂದವಳು ತಾನಾಗಿ ತಿಳಿಸಿದುದು, 


ಎಲ್ಲವೂ ನೀರಿ, ಇವಳೂಬ್ಬ ವೇಶೈ ಯೆ ಸರಿ 


ಎಂಬ ಸುಳ್ಳ ನು ಮನಸು "ಎಟ ಸ ಂಡಿತು. 


. ಅದರಿಂದ ಮೂಡಿದ ಅನರ್ಥದ ಪರಂಪರೆ 


ನನ್ನ ಸಿಲ್ಲಿಗೆ' ತಂದು ನಿಲ್ಲಿಸಿದೆ. ಇಲ್ಲಿಂದು. 


ಮುಂಡೆ ಯಾವುದು ದಾರಿ? ದೊರೆಯಾಗಿ ಬಾಳುವುದು 


ಅನಿತು ರುಚಿಸದ್ಕೆ ಒಬ್ಬ ಕನಿಯಾಗಿ ಬಾಳುವುದೆ 
ಚೆನ್ನ ನೆಂದಿಹ ನಾನು, ಇನ್ನು ಊರಿಗೆ ಹೋಗಿ 
ತಾಯಿ ಇಲ್ಲದ ಮನೆಯ ಬಾಳುವೆಯ ಬಾಳುತ್ತ, 
ಭರತಪುರದರಸರಲಿ ತಪ್ಪೊ್ಪಿ ಕ್ಷನೆಬೇಡಿ, 
ರಾಮಗಿರಿಯರಸನ ಪುನರ್ಜನ್ಮ ದಾಟಿನನು 
ಆಡುವುದರಲಿ ಏನೆ ಸುಖ ಕಾಣದಿದೆ ನನಗೆ. 

ಗುರು ದುಃಖಸಡುತಿಹರು. ಅಕ್ಕಯ್ಯ ನನು ಅವಳ 
ಗಂಡನಾ ನನ್ನ ಹೆಂಡಿರ ಕೊಂದ ತೆರ ಕೊಂದು 
ಮುಗಿಸಿಲ್ಲ. ಅಷ ಅನ್ಯಾಯದ ಅವಸ್ಥೆ 
ಒಂದರಲಿ ನಿಲಿಸಿಹನು. ಅವಳು ದುಃ ಖಿಸುತಿಹಳು. 
ಈ ತಂದೆ ಈ ಮಗಳು ಇನರ ದುಃಖಕೆ ನಾನು 
ಸದ್ಯದಲಿ ಏತರ ನಿವಾರಣೆಯ ತರಬಹುದು, 

ಇದನು ಯೋಚಿಸಬೇಕು. ಒಡನೆ ಊರಿಗೆ ಹೋಗಿ 
ಇವರ ದುಃಖದ ಜೊತೆಗೆ ನನ್ನ ದುಃಖನ ಬೆರಸಿ 
ಹೆಲುಬುವುದು, ಊಳುವುದು, ಯುಕ್ತವೆನ್ಸಿ ಸುತಿಲ್ಲ. 
ಆಯ್ತು. ತಿಂಗಳ ದಿವಸ ನೋಡುವುದು. ಆ ಮುನ್ನ 


೬೭ 


೬೮ ಕಾಳಿದಾಸ 


ಕುಲಬ್ಬೆವ ಯಾವುದೇ ದಾರಿಯನು ತೋರುವುದೆ, 
ದಾರಿ ಯಾವುದು, ಎಂದು ಆರಯಿಸಿ ನೋಡುವುದು. 
ಸದ್ಯದಲಿ ಮನಕೆ ಇದೆ ಸೆರಿ ಎಂದು ತೋರುತಿದೆ. 
ಕುಲದ್ಧ ವವೇ, ತಾಯೆ, ಹಿಂದಾದುದಾಯಿತು. 
ಮುಂದೆ ನನ್ನನು ಒಳ್ಳೆ ದಾರಿಯಲಿ ನಡೆಯಿಸು. 
ನಿನ್ನ ಅಡಿಗೆರಗಿಹೆನು. ತಾಯೆ ಸಂರಕ್ಷಿಸು. 


ಸ್ಮಾನ ೨ 

ಎರಡು ತಿಂಗಳ ಆಚೆ. ಪ್ರಭು ಮಂದಿರದಲ್ಲಿ ಕವಿಗೋಹ್ಮಿ. ಪ್ರಭು, ಕವಿಗಳು 
ಕವಿಶೇಖರ, ಶರ್ಕರಕ್ಕ ವನಮಾಲ್ಕ ಚಂದ್ರಾಂಶು, ಕಾಳಿದಾಸ್ಕ ಯತ್ತಿಕ ಇರುವರು. 
ಪ್ರಭು. ಎರಡು ತಿಂಗಳ ದಿವಸ ನಾವು ರಾಜ್ಯದ ನಾಲ್ಕು 

ದಿಶೆಯ ದೂರ ಪ್ರದೇಶಗಳಲ್ಲಿ ಜನಸದದ 

ಕಷ್ಟಸುಖಗಳ ತಿಳಿಯೆ ನಡೆಸಿದ ಪ್ರವಾಸದಲಿ 

ಇಲ್ಲಿ ಗೋಷ್ಠಿಯಲಿ ತಮ್ಮೆಲ್ಲರನು ಕಾಂಬ ಈ 

ಸಂತಸವ ಕಳೆದುಕೊಂಡುದು ಆಯ್ತು. ಎಲ್ಲರೂ 


ಸೌಖ್ಯವೇ? 
ಕನಿಶೇಖರ.___ ಪ್ರಭು, ದೈವಕೃಪೆ, ತಮ್ಮನುಗ್ರಹ ; 
ಎಲ್ಲರೂ ಸೌಖ್ಯವಾಗಿರುವೆವು. ಪ್ರವಾಸವನು 


ಮುಗಿಸಿ ಪ್ರಭುಗಳು ಸೌಖ್ಯವಾಗಿ ಹಂತಿರುಗಿಹಿರಿ. 
ಇದು ಇಲ್ಲಿ ಎಲ್ಲರಿಗು ಸಂತೋಷ. 

ಪ್ರಭು. ವಂದನೆ. 
ಈ ಅಂತರದಲಿ ಕನಿಗಳು ತಮ್ಮ ಅಭಿರುಚಿಯ 
ವಿಷಯಗಳ ಕುರಿತು ಯೋಚಿಸಿ ಯಾವ ರಚನೆಯಲಿ 
ತೊಡಗುವುದು ಎಂದು ನಿರ್ಣಯಿಸಿಕೊಂಡಿಹರೆಂದು 
ನನ್ನೆ ಣಿಕೆ. ಕವಿಗಳು, ಯಾರು ಏನನು ಕುರಿತು 
ರಚನೆಗೆಯ್ಯುವುದೆಂದು ಮನವ ಮಾಡಿರುವಿರಿ, 
ಇದನು ಗೋಷ್ಠಿಗೆ ತಿಳಿಸುವಿರ ? 


ಕಾಳಿದಾಸ 


ಶರ್ಕರಕ.. ಪ್ರಭು, ನಾವೆಲ್ಲ 
ಹಿಂದಿನಿಂದಲು ನಮ್ಮ ಗೋಷ್ಠಿಯಲಿ ಇದ್ದ ವರು. 
ಹೊಸದಾಗಿ ಬಂದಿರುವ ಕಾಳಿದಾಸರು ತಾವು 
ಯಾವ ಕೃತಿಗಳನು ನಿರ್ಮಿಸಲು ಯೋಚಿಸುತಿಹರು, 
ಅದ ತಿಳಿಯೆ ನಮ್ಮಲೆಲ್ಲರಿಗೂ ಕುತೂಹಲ. 
ಪ್ರಭು. ಆ ಕುತೂಹಲ ಸಹಜ. ಅಂತೆ ಅದು ಬಹು ಯುಕ್ತ. 
ಅದ ತಿಳಿಯೆ ನಮಗೂ ಕುತೂಹಲವೆ. ಕವಿಗಳೇ 
ತಾವು ನಿರ್ಮಿಸಲು ಯೋಚಿಸುತಿರುವ ಕೃತಿಗಳು 
ಯಾವವೆಂಬುದನು. ತಿಳಿಸಲು ಬಹುದೆ? 
ಹಾಳಿದಾಸ.-- ಪ್ರಭುಗಳಲಿ 
ಬಿನ್ನನಿಸ ಬರದ ಸಂಗತಿಯಿಲ್ಲ ಬಿನ್ನನಿಸು 
ಎಂದು ಬೆಸಸಿದರೆ ಬಿನ್ನವಿಸುವೆನು. 
ಪ್ರಭು... - ಹೇಳಿರಿ. 
ಕೇಳಿ ಸಂತೋಷಿಸುವ. | 
ಕಾಳಿದಾಸ... ಪ್ರಭುಗಳಲಿ ಬಿನ್ನಪ. 
ತಾವು ಮೆಚ್ಚಿರುವ ಖಯತುಸಂಹಾರ ಕಾವ್ಯವನು 
ರಚಿಸಿ ಮುಗಿಸಿದ ಬಳಿಕ ಕನಿಯಶವ ಬಯಸುತಿಹ 
ಮಂದ ನಾ, ದೈವ ನನಗಾಯುಷ್ಯವನು, ಅಂತೆ 
ಸ ಕರುಣಿಸಲು, ಏನೇನ ರಚಿಸುವುದು 
ದು ಯೋಚಿಸಿದೆನಹುದು. ಮನಕೆ ತೋರಿರುವ 
ಎಲ್ಲ ಕ ತಿಗಳ ಹೆಸರ ಹೇಳಿದೆನೆ, ಕೇಳುವರು, 
ಧಟವಾಗಿ ಈ ಪ್ರಾಣಿ ಮಂದ್ರ ಎನ್ನು ತ ನನ್ನ 
ನಕ್ತಾ ರು. 
ಪ್ರಭು. ನಿಮ್ಮ ನಗುವವರು ತಾವೆಂತಪ್ಪ | 
ಎಗ್ಗರೆಂಬುದ ಜಗಕೆ ತಿಳಿಸುವರು. ಅಂಥವರ 
ಮಾತ ಬಿಡಿ. ನಮ್ಮಂಥ ಸಾಹಿತ್ಯ ಭಕ್ತರಿಗೆ 
ನಿಮ್ಮ ಉದ್ಯಮದ ಸ ಸರತಿಯ ಆ ನೀಡಿರಿ. 


೭೦ ಕಾಳಿದಾಸ. 


ಕಾಳಿದಾಸ. ಪ್ರಭು. ನಾನು ಯೋಚಿಸಿದ ಮೊದಲ ಕಾವ್ಯದ ವಸ್ತು 
ತಾರಕಾಸುರನ ವಥೆಗೆಂದು ಇಂದ್ರಾದಿಗಳು 
ನಾಯಕನ ಸಡೆದ ಸರಿಯೇನದನು ವರ್ಣಿಸುವ 
ಕಥೆ. ಅದು ಕುಮಾರ ಸಂಭವ. ಎರಡನೆಯ ವಸ್ತು 
ಸೂರ್ಯವಂಶದ ಹಿರಿಯ ಚಕ್ರವರ್ತಿ ದಿಲೀಪ 
ಅವನಿಂದ ಮೊದಲಾಗಿ ರಾಮಚಂದ್ರನ, ಅವನ 
ಆಚಿನವು ನಾಲ್ಕೈದು ತಲೆಮಾರ ಅರಸರವು 
ಚರಿತನನು ಕುರಿತಿಹುದು " ರಘುವಂಶ”. 
ಶರ್ಕರಕ... (ಪಕ್ಕೆ ದಲ್ಲಿರುವ ಕವಿಗೆ ಮೆಲ್ಲನೆ ದನಿಯಲ್ಲಿ) 
| ಕಂಡಿರಾ . 
ಗೀರ್ವಾಣ ಸಾಹಿತ್ಯ ಲೋಕದಲಿ ಇಷ್ಟರಲೆ 
ಎಂಥೆಂಥ ಸೂರ್ಯರುದಯಿಸಲಿಹರು. 
ವನಮಾಲ..... ಸುಮ್ಮನಿರಿ. 
ಹೊಟ್ಟೆ ಯುರಿ ಜನ ಎಂದು ಸಭೆ ನಮ್ಮ ಹಳಿದೀತು. 
ಪ್ರಭು.--ಶರ್ಕರಕ ಕನಿಗಳಸ್ಪಣೆ ಕೂಡಿಸುತಿಹುಡೇನು? 
ಶರ್ಕರಕ.- (ಸ್ವಲ್ಪ ಕಕಮಕನಾಗಿ) 
ಕಾವ್ಯ ದೆರಡರ ವಸ್ತುವೂ ತುಂಬ ಉದ್ದಾ ಮ 
ಕಾವ್ಯ ಗಳಿಗೊಡಗಬಹುದಾದ ವಸ್ತು ಗಳೆಂದು 
ಅರಿಕೆ ಮಾಡಿದೆ ಪ್ರಭು. 
ಪ್ರಭು. ಬಹು ಉಚಿತೆ ಭಾವನೆ. 
ಆಮೇಲೆ ಕವಿಗಳ ? 
ಕಾಳಿದಾಸ. ರಾಮಗಿರಿಯಲಿ ಒಂದು 
ಜಾನಸದ ಕತೆ ಇಹುದು. ದೊರೆ ಕುಬೇರನ ಒಬ್ಬ 
ಅಧಿಕಾರಿ ತಪ್ಪಾಗಿ ನಡೆದು ತನ್ನ ರಸನನು 
ಹೋಸಗೊಳಿಸಿದನು. ಆ ಕೋಪದಲಿ ದೊರೆ ಅವನ 
ಒಂದು ವರುಷದ ಕಾಲ ಸೀನು ಹೆಂಡಿರನುಳಿದು 
ದೂರದಲಿ ಒಂಟಿ ಬಾಳನು ಬಾಳು ಎಂದು ಹಿರಿ 


ಕಾಳಿದಾಸ ; ೩೧ 


ದಂಡನೆಗೆ ಗುರಿ ಮಾಡಿದನು. ಯಕ್ಷ ಅವ ನಮ್ಮ 
ಗಿರಿಯ ಆಶ್ರಮದಿ ದಿನಗಳ ನೂಕಿದನು ಎಂದು 
ಜನರ ನಂಬಿಕೆ. ಯಕ್ಷ ಒಂಓಯಾಗಿರುವಂದು 
ಮಳೆಗಾಲದೊಂದು ದಿನ ಒಂದು ಮೋಡನ ಕರೆದು 
ಅದರ ಮೂಲಕ ತನ್ನ ಸತಿಗೆ, ದುಃಖಿಸಬೇಡ, 
ನಾನು ಬೇಗನೆ ಬರುವೈ, ಎಂದು ಸೆಂದೇಶವನು 
ಕಳುಹಿಸಿದನೆನ್ನು ವುದು ಒಂದು ಕವಿತೆಯ ವಸ್ತು. 

ಚಂದ್ರಾಂಶು....(ಇವನಿಗೆ ಕಿವಿಯಲ್ಲಿ) 
ಸಾಕಿನ್ನು ನಿಲ್ಲಿಸು. ಈಗಾಗಲೇ ನಮ್ಮ 
ಜೊತೆಯವರ ಹೊಟ್ಟೆಯುರಿ ಅವರ ಕಣ್ಣಿ ಗೆ ಬಂದು 
ಕಿಡಿಯಾಗಿ ಕಾಣುತಿದೆ. ಇತರ ಕೃತಿಗಳ ಹೆಸರ 
ಹೇಳುವುದು ಬೇಡ. 

ಪ್ರಭು. ಚಂದ್ರಾ ೦ಶುಗಳ ಕಿವಿಮಾತು 
ಏನು ಅದ ಹೇಳಿರಿ. ಎಲ್ಲರಿಗು ತಿಳಿಯಲಿ 

ಚಂದ್ರಾಂಶು.--(ಕಾಳಿದಾಸಸಿಗೆ) ಅಯ್ಯೊ. 

ಕಾಳಿದಾಸ.--(ಅವನಿಗೆ) . ಭಯಬೇಡ 
(ಎಂದು ಆ ಕ್ಷಣ ತೋಚಿದ ಮಾತನ್ನು) 

ಪ್ರಭು ಅವರು ಎಂಬರ್ಕು 

ಬರಿಯ ಹೆಸರಿಂದೇನು? ಒಂದೊಂದು ಕೃತಿಯಿಂದ 
ಶ್ಲೊ (ಕ ಒಂದನು ಹೇಳು ಎಂದು. 

ಪ್ರಭು... | ಕನಿಜನರಿವರು 
ಎಂಥ ಜಾಣರು! ಶರ್ಕರಕ ಕನಿಗಳಂತೆಯೇ 
ಚಂದ್ರಾಂಶು ಕವಿ ಕಾನ್ಯಸೂಕ್ಷ್ಮನನು ಬಲ್ಲವರು. 
ಉದ್ದೇಶಿಸಿಹ ಕಾವ್ಯ ಇವು, ಎಲ್ಲ ಇವುಗಳಲಿ : 
ಶ್ಲೋಕಗಳು ಸಿದ್ಧವಾಗಿಹನೆ? 

ಕಾಳಿದಾಸ. ಪ್ರಭುಗಳ, ನಾನು 
ರಚನೆಯಲಿ ಹಿಡಿದಿರುವ ಕ್ರಮ ಇದು. ಯೋಚಿಸಿದ 


೭೨ ಕಾಳಿದಾಸ. 


ಒಂದೊಂದು ಕಾವ್ಯಕೂ ಒಂದು ಕಡತವನ ಮಾಡಿ, 
ಯಾವ ಕಾವ್ಯದ ಒಂದು ಸಂದರ್ಭನನು ಕುರಿತು 
ಮನಸು ರಚನೆಯಲಿ ತೊಡಗುವುದು. ಅದ ರಚಿಸಲು 
ಅದನು ಬಿಡುವುದು. ರಚನೆ ಮುಂದರಿದು ಮುಗಿದೊಂದು 
ಶ್ಲೋಕ ಆಯಿತೆ, ಅದನು ಕಡತದಲಿ ಬರೆಯುವುದು. 
ಇಂತು ನಾ ರಚಿಸಲೆಳಸಿರುವೆಲ್ಲ ಕೃತಿಯಲೂ 
ಹತ್ತೊ ಐದೊ ನಾಲ್ಗೊ ಇಫ್ಪತ್ತೊ ಪಂಕ್ತಿಗಳು 
ಕಡತದಲಿ ಇರುವುವು, ಚಂದ್ರಾಂಶುಕವಿ ಇದನು 
ನೋಡಿಹರು. 

ಪ್ರಭು. ನಿಮ್ಮ ಈ ಕ್ರಮ ನಿಮ್ಮ ಕೌಶಲ 
ಕಾವ್ಯರಚನೆಯ ಕಾರ್ಯದಲಿ ಎನಿತುಪಾಯಗಳ 
ಮಾಡಿಕೊಂಡಿಹುದೆಂದು ತೋರುವುದು. ಅಂತಿರಲು 
ಕೃತಿ ಮೂರರಿಂದಲೂ ಒಂದೊಂದು ಶ್ಲೋಕವನು 
ಓದುವಿರ ? ಓದಿ ನಮ್ಮೆಲ್ಲರಿಗು ಸಂತಸೆನ 
ನೀಡುವಿರ ? 

ಯತ್ತಿಕ.-- ಕಲ್ಲಿಂದ ಮೂರ್ತಿಗಳ ಕಲ್ಪಿಸುವ 
ಮೂರ್ತಿಶಿಲ್ಪಿಗಳು ಕಲಸದ ಮಧ್ಯದಲಿ ತಾವು 
ಕಡೆದಿರುವ ಅರೆಕೊರೆಯ ಮೂರ್ತಿಗಳನನ್ಯರಿಗೆ 
ತೋರಿಸುವುದಿಲ್ಲ ಎಂಬರು. ಅಂತು ತೋರುವುದು 
ಅಶುಭ ಎಂಬರು. ಅಂತು ತೋರಿಸಿದ ಮೂರ್ತಿಗಳು 
ಯಾವುದೋ ಕಾರಣಕೆ ಪೂರ್ತಿಯಾಗದೆ ಅಂತೆ 
ನಿಂತು ಹೋಗುವುವಂತೆ. ಕಲ್ಲ ಶಿಲ್ಪಕೆ ಸಲುವ 
ಶಂಕೆ ಶಬ್ದದ ಶಿಲ್ಪಕೂ ಸಲ್ಲಬಹುದಲ್ಲ? 
ಕವಿಕರ್ಮ ಇನ್ನಷ್ಟು ಮುಂದರಿದು ಕಾವ್ಯಗಳು 
ತಕ್ಕಷ್ಟು ಒಂದು ರೂಪಕೆ ಬಂದಮೇಲೆ ಪ್ರಭು 
ಅವ ನೋಡಬಹುದಲ್ಲ? ' 

ಪ್ರಭು. .  ಮೊರ್ತಿಶಿಲ್ಛದ ಮಾತು 


ಕಾಳಿದಾಸ 


ಶಬ್ದಶಿಲ್ಪದ ಮಾತು, ಒಂದಲ್ಲ ಖತ್ತಿಕರೆ. 
ಮೂರ್ತಿಶಿಲ್ಪದ ಮೂರ್ತಿ ಮುಗಿವುದಕೆ ಮುನ್ನೊಂದು 
ಅರೆ ಮೂರ್ತಿ ಕೊರೆ ಮೂರ್ತಿಯಾಗಿಹುದು. ಕಾವ್ಯದಲಿ 
ಶ್ಲೋಕ ಒಂದೊಂದು ಸಹ ಸಂಪೂರ್ಣ ಆಕಾರ. 
ಮೇಲಾಗಿ ಇದರಲಿ ರಹಸ್ಯ ಇನ್ನೊ ಂದಿಹುದು, 
ಶಬ್ದಶಿಲ್ಪವನರ್ಧದಲಿ ನೋಡುತಿಹ ನಾವು 
ಶಬ್ದತಿಲ್ಪಿಗೆ ಅನ್ಯರಲ್ಲ. ನಾವೆಲ್ಲರೂ 
ಹಿರಿಯ ಈ ಶಿಲ್ಪಿಗಳ ಪರಿವಾರ, ಸಂಸಾರ. 
ಎಲ್ಲ ಹೊತ್ತಲು ನಾವು ಅವರ ಸುತ್ತಲೆ ನಿಂತು, 
ಶಿಲ್ಪ ದಿನದಿನ ಯಾನ ಹಂತವನು ಮುಟ್ಟಿ ತು, | 
ಎಂದು ನೋಡುವುದು ಸಂಶೋಷಪಡುವುದು, ಅಶುಭ 
ಆಗಿ, ಹಿರಿ ಶಿಲ್ಪಿಗಳ ನಿರ್ಮಾಣಶಕ್ತಿಗೆ, 
ತಮ್ಮ ಕರ್ಮದಲಿವರು ಸಡೆಯಲಿಹ ಸಿದ್ದಿಗೆ 
ಅಡ್ಡಿಯಾಗುವುದಿಲ್ಲ. 

ಯತ್ತಿಕ.- ಪ್ರಭು ಚಿತ್ತ. 

ಪ್ರಭು. ' ಕವಿಗಳೇ 
ಕೃ ತಿಗಳಿಂದೊಂದೆರಡು ಶ್ಲೊ ಕಗಳನೋದಿರಿ. 

ಯತು --ಫ್ರಭುಗಳಪ್ಪಣೆ. ದೇನತಾಪ್ರಾ ರ್ಥನಾರೂಸಪ 
ಕಘನಾಶ ಕಾವ್ಯದಾರಂಭದೀಶ್ಲೋಕವನು 
ಮೊದಲಿನಲಿ ಓದುನೆನು. 

(ಎಂದು) | 
ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಪ್ರ ತಿಪತ್ತಯೇ 


ಜಗತಃ ಪಿತರೌ ಇ ಪಾರ್ವ ತೀ ಸರನೇಶ್ವ ರೌ. 


(ಶ್ಲೊ ೇಕವನ್ನು ಹಾಡುತ್ತಾ ನೆ) 
ಪ್ರಭು. (ಕ್ಷಣ ಸುಮ್ಮನಿದ್ದು ಬಳಿಕ) 
ಈ ಶ್ಲೊ (ಕನನು ಕೇಳಿ ಕವಿಗೋಷ್ಠಿ ಹಿರಿಯರು 
ಕವಿಶೇಖರರಿಗೇನು ತೋರುತಿದೆ ? 


ಕಿತ್ಲಿ 


೬೪ ಕಾಳಿದಾಸ 


ಕವಿಶೇ ಖರ. ಕವಿರತ್ನ 
| ಪ್ರಭುಗಳಿಗೆ ಏನು ತೋರುವುದು ಅಡರೊಂದಂಶ 
ಅಲ್ಪ ದೃಷ್ಟಿಯ ನನಗೆ ತೋರುತಿದೆ. ಸರತತ್ತ್ವ 

ಸಾಹಿತ್ಯ ತತ್ತ್ವಗಳ ಸಾರವನು ಕವಿಗಳು 
ಒಂದನುಷ್ಟುಪ್‌ ಶ್ಲೋಕದಲಿ ತುಂಬಿ ನಿಲಿಸಿಹೆರು. 
ಏನು ಶರ್ಕರಕ ಕವಿಗಳೆ? 

ತರ್ಕರಕ.--- ಪ್ರಭುಗಳನುಭಾವ 
ಬಹು ಯುಕ್ತ. 

ಪ್ರಭು. ರಾಮುಚಂದ್ರನ ಕುರಿತು ನಮ್ಮ ಜನ 
ಒಂದು ಕತೆ ಹೇಳುವರು. ಶ್ರೀರಾಮ ಜನಿಸಿದರೆ 
ಆ ಕ್ಷಣವೆ, ತಂದೆ ದಶರಥ ಚಕ್ರವರ್ತಿಗಳು 
ಮಗನ ನೋಡಲು ಬಯೆಸಿದರು. ಹೆರಿಗೆ ಕೋಣೆಯಲಿ 
ಸೂಲಗಿತಿ ಚಕ್ರ ವರ್ತಿನಿ. ಹುಟ್ಟಿ ದೂಡನೆಯೇ 
ಮಗುವ ತೋರುವುದುಂಟೈ, ಗಳಿಗೆ ತಡೆಯಿರಿ, ಎಂದು 
ಅವಳು ಹೇಳಿದಳು. ದೊರೆಗೆಂತು ಅಂತೇ ಅವರ 
ಗುರು ವಸಿಷ್ಠರಿಗು ಹಸುಳೆಯನೊಡನೆ ಕಾಂಬಾಸೆ. 
ಅವರು ಹೆರಿಗೆಯ ಮನೆಯ ಬಾಗಿಲನು ಸಾರಿದರು. 
ಮಗುವ ತಂದೆಗೆ ತೋರಬಾರದೆಂಬುದು ಸರಿ, 
ನಾನು ಗುರು, ಗುರುಗಳಿಗೆ ತೋರುವುದು ತಪ್ಪಲ್ಲ, 
ಹಸುಳೆಯನು ನನಗೆ ತೋರಿಸು, ಎಂದು ಬೆಸಸಿದರು. ' 
ದೊರೆಯ ಮಾತನು ವಿಸಾರಬಹುದು. ಗುರುವಿನ ಮಾತ ' 
ವಿತಾರಲಾಗದು. ಸೂಲಗಿತಿ ಮೊರದಿ ಮಲಗಿಸಿಹ 
ಮಗುವ ಮೈಯನು ಒಂದು ಕೌಶೇಯ ವಸ್ತ್ರದಲಿ 
ಮರೆಮಾಡಿ, ಅದರ ಎಡಗಾಲ ಕಿರುಬೆರಳಷ್ಟ 
ಗುರುಗಳಿಗೆ ತೋರಿದಳು. ತೋರಿದಷ್ಟ ನೆ ನೋಡಿ 
ಗುರು, ದೊರೆಗೆ ಹೇಳಿದರು : “ ಲೋಕನಾಥನೆ ಇಂದು. 
ನಿಮ್ಮ ಮಗುವಾಗಿ ಈ ಭೂಮಿಗವತರಿಸಿಹೆನು.” ; 


ಕಾಳಿದಾಸ ೭೫ 


ಕಿರುಬೆರಳ ನೋಡಿ ಗುರು ರಾಮಚಂದ್ರನ ಚರಿತ 

ಲೋಕ ರಕ್ಷಕನ ಕಥೆಯಾಗುವುದು ಎಂಬುದನು 

ಕಂಡುಕೂಂಡರು. ನಮ್ಮ ಗೋಷ್ಠಿಯ ಗುರುಸ್ಪಾ ನ 

ನಮಗೆಲ್ಲ ಹಿರಿಯರಹ ಖುತ್ತಿಕರ ಸೇರಿಹುದು. 

ಕಿರಿಬೆರಳ ನೋಡಿರುವ ನಮ್ಮ ಹಿರಿಯರು ಕಾವ್ಯ 

| ಎಂಥ ಕೃತಿ ಆದೀತು, ಅಪ ರಣೆ ಅನುಗ್ರ ಹಿಸಿ. 

ಯತ್ವಿಕ.--ಪ ಪ್ರಭುಗಳೇ, ಜಸು ತಮ್ಮ ಸನ್ನಿಧಿಗೆ 
ಕರೆದು ತಂದವ ನಾನು. ದ್ಯಾ ನಾನವರ 
ಗುರುಗಳಿಗೆ ಅನ್ವಯದ ಬಂಧು. ಇಂತಿರೆ ಇವರ 
ನಾನು ಹೊಗಳಿದೆ, ಕೇಳುವವರು ಇದು ಬಂಧುಗಳ. 
ಒಲುಮೆ ಮಾತೆಂದಾರು. ರಾಮಚಂದ್ರನ ಕುರಿತ 

ಜಾನಪದ ಕತೆಯ ಹೇಳುವುದರಲೇ ಪ್ರಭು ತಾವು 
ಕೃತಿ ಎಂಥದಹುದೆಂದು ಮನತೆಕೆದು ತಿಳಿಸಿಹಿರಿ. 
ಪ್ರಭು ಸನ್ನಿಧಾನ ಇಂತೆಂದು ತಿಳಿಸಿದ ಮೇಲೆ 

hc ಮಾಡಬೇಕೆಂಬ ಮಾತೊಂದಿಲ್ಲ. 

ಪ್ರಳು....ಅಂತಿರಲು ಕನಿ ತಮ್ಮ ಮೇಘ ಸಂದೇಶ ಕೃತಿ 
ಅಂತೇ ಕುಮಾರ ಸ ಎಂಬ ಕ್ಸ ಸ 
ಶ್ಲೋಕಗಳನೋದಲಿ. 

ಕೆವಿಶೇಖರ.-- ಮಹೋದಯರೆ. 

ಕಾಳಿದಾಸ... | ಅಪ್ಪಣೆ. 
(ಎಂದು ಓದಲು ಸಿದ್ಧನಾಗುತ್ತಾ ನೆ. ಜಒಳೆಗಿಂದ ಒಬ ಶ್ರ ಕಂಚುಕಿ ಬಂದು 
ದೊರೆಗೆ ಏನೋ ಅರಿಕೆ ಮಾಡುತ್ತಾನೆ. ಅದನ್ನು ಕೇಳಿ,) 

ಪ್ರಭು.. ಮನ್ನಿ ಸಿರಿ. ನಾವೀಗ ಬೇರೆಯದು ಕಾರ್ಯವನು 
ಗಮನಿಸಲು ಹೋಗಬೇಕಾಗಿಹುದು. ' ಓದು, ಇದ 
ಬರುವ ಗೋಷ್ಠಿಯಲಿ ನಡೆಸುವ. 

ಕನಿಶೇ ಖರ. ನಮಸ್ಕಾರ, 
ಪ್ರಭುಗಳಿಗೆ. 


೭೬ ಕಾಳಿದಾಸ 


ಇತರರು. ವಂದನೆ, ಕಮಸ್ವಾರ, ವಂದನೆ. 
ಪ್ರಭು. ವಂದನೆ (ಎಂದು ಕೈಮುಗಿದಂತೆಯೇ ಎಲ್ಲರನ್ನೂ ಕುರಿತು ದೃಷ್ಟಿಹರಿ 
ಹೊರೆಡುವನು.) 


ಸ್ಥಾನ ಷಿ 
ಮುಂದಿನ ಸಲದ ಕನಿಗೋಷ್ಠಿ. ಗೋಷ್ಠಿ ಎಂದಿನಂತೆ ಸೇರಿದೆ. 
ಪ್ರಭು. ಕಳೆದ ಕನಿಗೋಷ್ಮಿಯನು ಒಂದು ಕಾರಣಕಾಗಿ 
ಕ್ಷಮೆ ಬೇಡಿ ಮಧ್ಯದಲಿ ಬಿಟ್ಟು ಹೋದೆವು ನಾವು. 
ಗೋಷ್ಠಿ ಮತ್ತೊಮ್ಮೆ ನೆರೆಯುವವರೆಗೆ ಕನಿ ಕೃತಿಯ : 
ನೋಡದಿರುವುದ ನಮ್ಮ ಮನ ಸಹಿಸದಾಯಿತು. 
ಇಂತಾಗಿ ನಾವು ಚಂದ್ರಾಂಶು ಕವಿಗಳ ಕರೆಸಿ 
ಕವಿವರರು ಓದಲೆಳಸಿದ್ದ ಆ ಶ್ಲೋಕಗಳ 
ತರಿಸಿ ಓದಿಸಿ ಕೇಳಿದೆವು. ಕೇಳಿ ಅವನೆಲ್ಲ 
ಪ್ರತಿಮಾಡಿ ತಮ್ಮೆಲ್ಲ ರಿಗು ತೋರಿಸಿ ಎಂದು 
ಬಯೆಸಿದೆವು. ಕವಿ ಇದನು ಮಾಡಿ ಆಗಿದೆ ಎಂದು 
ತಿಳಿಸಿದರು. ಎಲ್ಲರೂ ಶ್ಲೋಕಗಳ ನೋಡಿಹಿರಿ. 
ಹಲವು ಧ್ವನಿ. -ನೋಡಿಹೆವು ಪ್ರಭುಗಳೆ. ನೋಡಿಹೆವು ಪ್ರಭುಗಳೆ. 
ಪ್ರಭು. -ಮೇರುವಿನ ಶಿಖರಗಳ ನೋಡುವರು ಶಿಖರಗಳು 
ಹೊನ್ನ ಶಿಖರಗಳೆಂದು ಕಂಡು ಈ ಗಿರಿಯೆಲ್ಲ 
ಬಂಗಾರವೆಂದು ತಿಳಿವಂತೆ ನಾನೆಮ್ಮ ಕನಿ 
ಕಾಳಿದಾಸರು ಕಾವ್ಯ ಲೋಕದಲಿ ಮೇರುಕವಿ 
ಎಂದು ಭಾವಿಸುತಿಹೆವು. ನಮ್ಮ ಭಾವನೆ ಇದನು 
ತಮಗೆಲ್ಲ ತಿಳಿಸಬೇಕೆಂದು ಕನಿಶೇಖರರ 
ಬೇಡಿದೆವು. 
ಕವಿಶೇ ಖರ... ಅಪ್ಪಣೆಯ ನಡೆಸಿ ಆಗಿದೆ ಪ್ರಭು. 
ಪ್ರಭು. ನಮ್ಮ ಭಾವನೆ ತಮ್ಮಲೆಲ್ಲರಿಗು ಒಪ್ಪಿಗೆ 
ಎಂದು ನಾವೆಣಿಸಬಹುದೇ? 


ಕಾಳಿದಾಸ 


'ವಿಶೇಖರ.. ಎಣಿಸಬಹುದು, ಪ್ರಭು. 
ಗೋಷ್ಠಿಯವರೆಲ್ಲ ಅಜ್ಞೆಯನು ಶಿರಸಾವಹಿಸಿ 
ಒಪ್ಪಿಕೊಂಡಿಹರು. 

ಭು. ಅಂತಿರಲು ಕವಿಶೇಖರರೆ, 


ಗೋಷ್ಠಿಯನುಮತಿಯಿಂದ ನಾವು ಈ ಕನಿಗಳಿಗೆ 
ಕನಿಸಾರ್ವಭೌಮ ಎನ್ನುವ ಬಿರುದ ನೀಡಿಹೆವು. 
ಅದರ ಲಾಂಛನವಾಗಿ ಈ ರತ್ನ ಹಾರವನು 
ಅನರಿಗೊಫ್ಪಿಸಲು ತಂದಿಹೆವು. ಇದ ಖುತ್ತಿ ಕರು 
ನಮ್ಮ ಪರವಾಗಿ ಕವಿಗಳಿಗೆ ಒಪ್ಪಿಸಲೆಂದು 
ನಮ್ಮ ತೀವ್ರ ಅಪೇಕ್ಷೆ. 

ಸುತ್ತಿಕೆ. ಬಿರುದ ನೀಡುತಲಿರುವ 
ಮೇರುಶೈಲಸಮಾನ ಹೃದಯದೌದಾರ್ಯವನು 
ಮೆರೆಯುವ ಮಹಾ ಪ್ರಭುಗಳಮೃತ ಹಸ್ತವೆ ಅದನು 
ಕನಿಗಳಿಗೆ ನೀಡಲೆಂಬುದು ನನ್ನ ಪ್ರಾರ್ಥನೆ. 

ಶ್ರಿಭು. ಅಂತೆ? ಆಗಲಿ. ಬಸ್ಸಿ, ಕನಿ ಕಾಳಿದಾಸರೇ. 
(ಕಾಳಿದಾಸ ಹೋಗಿ ಎದುರಿಗೆ ನಿಲ್ಲುತ್ತಾನೆ.) 
ಕಾವ್ಯಲೋಕದ ಸಾರ್ವಭೌಮ, ಸಾವಿರ ಕಾಲ 
ಬಾಳಿ, ಎಂದೆಲ್ಲ ಹಿರಿಯರು ನಿಮ್ಮ ಹರಸಿಹರು. 
ಮಧ್ಯದ ಕಿರೀಟರೂಪದ ರತ ಹಿರಿಯಕನಿ | 
ನಿಮ್ಮೆದೆಯ ನೆಮ್ಮುವುದು. .ಅದರರ್ಥ ನಿಮ್ಮ ನುಡಿ 
ಮನುಜರೆದೆಯಲಿ ಬರುವ ನೂರಾರು ಕಾಲವೂ 
ಅರಸಾಗಿ ಆಳುವುದು ಎನ್ನು ವುದು. 

(ಎಂದು ಹಾರವನ್ನು ಕೆನಿಯ ಕೊರಳಿಗೆ ಹಾಕುತ್ತಾನೆ.) 

ಸಳಿದಾಸ.. (ಕೈಮುಗಿದು) | ಪ್ರಭುಪದಕೆ 
ಯಾವ ಶಬ್ದಗಳಿಂದ ವಂದನೆಯ ಸಲ್ಲಿಸಲಿ 
ಇದು ನನಗೆ ತೋರದಿದೆ. ಈ ಶಬ್ದರಿಕ್ತತೆ 
ಇನಿತು, ನಾರಿದರಿಂದ ಅಸೆಹಾಯನಾಗಿಹೆನು. 


೭೮ ಕಾಳಿದಾಸ : 


ಮಾತಿನಿಂದಾಗದುದ ಮೌನದಲಿ ತಿಳಿಸಿಹೆನು. 
ಪ್ರಭುಗಳೀ ವಾತ್ಸಲ್ಯ ಗೌರವಗಳಿಗೆ ತಗುವ 
ತೆರ ನನ್ನ ಸೇವೆ ಬೆಳೆವಂತೆನ್ನ ಕುಲದ್ಳೆವ 
ನನ್ನ ನಡಸಲಿ ಎಂದು ಭಕ್ತಿಯಲಿ ಬೇಡುವೆನು. 
(ಎಂದು ತನ್ನ ಪೀಠಕ್ಕೆ ಹೋಗುವನು.) 
ಪ್ರಭು.--ಗೋಷ್ಠಿಯಲಿ ಕನಿಭೃತ್ಯ ಎಂಬ ಹೆಸರಿನ ಒಬ್ಬ 
ಕನಿ ಇಹರು, ಬಲ್ಲಿರಾ, ಕವಿಗಳೆ? 
ಕಾಳಿದಾಸ. ಆ ಹೆಸ 
ಕೇಳಿಹೆನು ಪ್ರಭು. ಅವರ ಕಾಣದಿರೆ, ಕವಿಗಳು 
ಸದ್ಯ ಎತ್ತಲೊ ಹೋಗಿಹರು ಎಂದು ನೆನೆಡೆನು. 
ಚಂದ್ರಾಂಶು.--( ಅವನಿಗೆ) ಕನಿಭ ತೈ ನನ್ಮು ಪ್ರಭು ವರಿಸಿರುವ ಕನಿನಾಮ. 
ಕಾಳಿದಾಸ. (ಅನನಿಗೆ) ಅಂತೆ? (ಪ್ರಭುವಿಗೆ) ಚಂದ್ರಾಂಶು ಕವಿಗಳು 
ಈಗ ಕನಿವರರ 
ಸರಿಚಯವ ತಿಳಿಸಿಹರು. ಪ್ರಭುವಾಗಿ ಪೊರೆಯುತಿಹ 
ಕವಿಗಳಿಗೆ ನಮನ. 
ಪ್ರಭು. (ನಗುತ್ತಾ) ಕನಿಸಾರ್ವಭೌಮಂರಿಗೆ 
ಕವಿಭೃತ್ಯ ನಮಿಸುವನು. ಕುಳ್ಳಿರಿ,. ಕುಳ್ಳಿರಿ. 
ಗೋಷ್ಠಿಯಲಿ ಇಂದು ರಘುನಂಶ ಕಾವ್ಯದ ಮೊದಲ 
ಪ್ರಸ್ತಾವನೆಯ ವಾಕ್ಯಗಳನು ಓದಿಸಿ ಕೇಳಿ 
ಸಂತೋಷಿಸುವ ಎಂದು ಮನಸಿತ್ತು. ಕಳೆದ ಸಲ 
ಎಂತಂತೆ ಈ ಸಲವು ಬೇರೆಯವು ಕಲಸ ಇವೆ. 
ಇಂತಾಗಿ ಆ ಶ್ಲೋಕಗಳ ಪಾಠನನು ಬರುವ 
ಗೋಷ್ಠಿ ನೆರೆಯುವವರೆಗೆ ತಡೆಯಬೇಕಾಗಿಹುದು. 
ಇನ್ನು ಹಿರಿಯರು ನನಗೆ ಅಪ್ಪಣೆಯ ನೀಡುನಿರ ? 
ಯತ್ತಿಕ.. -ಬಿಜಮಾಡಿ ಪ್ರಭುಗಳು. 
(ಪ್ರಭು ಕೈಮುಗಿದು ಹೊರಡುತ್ತಾನೆ. ಎಲ್ಲರೂ ಕೈಮುಗಿದು ನಿಲ್ಲುತ್ತಾರೆ. 
ಕವಿಶೇ ಖರನಿಗೆ.) | ಎಲ್ಲ ಹೊರಡುವುದಲ್ಲ? 


ಕಾಳಿದಾಸ ೭೯ 


'ಪಿಶೇ ಖರ. ಅನಿತೆ. ದಯಮಾಡಿರಿ. ನಮಸ್ಕಾರ ಸರ್ವರಿಗು. 
ಮತ್ತೆ ಕಾಣುವ. (ಹೊರಡುತ್ತಾನೆ. ಯತ್ತಿಕೆ, ಕಾಳಿದಾಸ್ಕ ಚಂಡ್ರಾಂಶು 
ಕವಿ, ಎಲ್ಲರಿಗೂ ಕೈಮುಗಿದು ಹೊರಡುತ್ತಾರೆ.) 

ಮಾಲ. _(ಶರ್ಕರಕಸಿಗೆ) ಏನು ಶರ್ಕರಕ ಕವಿಗಳೆ? 

ರ್ಕರಕ._ ಏನು ಹೇಳಿರಿ. 

`ನಮಾಲ.. ನಮ್ಮ ಪ್ರಭು, ಕಾಳಿದಾಸರನು 
ಇಂತೆತ್ತಿ ತಲೆಮೇಲೆ ಕುಳ್ಳ ರಿಸಿಕೊಂಡರೇ, 
ಇದು ಕಾಳಿದಾಸರಿಗೆ ಜಸ ಸತಾ ಿರಮೋ 
ಉಳಿದ ನಮಗನಿತೇ ಅಸತ್ಯಾರವಾಗಿಹುದು. 
ಇದು ನನ್ನ ಭಾವನೆ. ನಿನ್ಮು ಮನಕೆಂತಿಹುದು? 

ರ್ಕರಕ.--ನಿಮ್ಮ ಮನ, ಕಾಳಿದಾಸರು ಖುತ್ತಿ ಕರ ಹೊರತು 

ಉಳಿದ ನಮ್ಮೆಲ್ಲ ರದು ಮನನೆಂದು ನನ್ನೆಣಿಕೆ. 

'ನಮಾಲ.- ಈಗ ನನಗಿನಿತು ಬೇಸರ, ನಮ್ಮ ಪ್ರಭು ಇವರ 
ಆಶ್ರಯನನುಳಿದು ನಾ ಬೇರೆಯಾಸ್ಟ್ರಾ, ನನನು 
ಸಿ ಎನಿಸುತಿದೆ. 

ರ್ಕೇರಕೆ. ಆ ವಿಷಯದಲಿ ನೀನು 
ಭಾಗ್ಯವಂತರು. ಆಶ್ರಯವ ಬಯಸಿ ಬಂದವರು 
ಆಶ್ರಯನ ತೊರೆದು ನಡೆಯಲು ಬಹುದು. ನಾನಿಲ್ಲಿ 
ಆಶ್ರಯದಿ ಹುಟ್ಟಿ ಅರಮನೆಯ ಎಂಜಲನುಂಡು 
ಬೆಳೆದಿರುವ ಕನಿ. ನೆಲೆಯ ತೊರೆಯುವುದು ಸಲ್ಲದು. 

ನಮಾಲ.. -ಪ್ರಭು ಭಕ್ತಿ. | 

ರ್ಕೇರಕ. ಭಕ್ತಿಯೋ ರಕ್ತಿಯೋ.  ಬೇಸರನು 
ಕಳೆದುಕೊಳ್ಳಲು ಫಿನುಗೆ ತುಂಬ ಸುಲಭದ ದಾರಿ 
ಇರುವಂತೆ ನನಗಿಲ್ಲ. ನಾನು ಬೇರೆ ಚಿಕಿತ್ಸೆ 
ಏನಾದರೂ ಇಹುದೊ ಅದನು ಅರಸಲು ಬೇಕು. 

ನಮಾಲ,--ತಾನೊಬ್ಬ ಕವಿಯೆಂದು ತಿಳಿದಿರುವ ಈ ಪ್ರಭು, 
ವಿನಯದತಿರೇಕದಲಿ ತನ್ನ ತಾ ಕವಿಭ ತ್ರೆ 


೪೦ ಕಾಳಿದಾಸ . 


ಎಂದುಕೊಳ್ಳುತ ತನ್ನ ಆಶ್ರಯದ ಕನಿ ಇವನ 
ಸಾರ್ವಭೌಮನ ಮಾಡಿ ಹುಚ್ಚಾಡುತಿರುವರೇ. 
ಇವರ ಈ ವ್ಯಾಧಿಗೊಂದು ಚಿಕಿತ್ಸೆ ಇರಬಹುದೆ? 
ಶರ್ಕರಕ....ಬಹುದು ಕನಿಗಳೆ, ಬಹುದು. ವ್ಯಾಧಿ ಇದಕೆ ಚಿಕಿತ್ಸೆ 
ವ್ಯಾಧಿಯಲೆ ಇದೆ. ಅದನು ಈ ಒಂದು ಗಳಿಗೆಯಲಿ 
ನಾನೆ ಯೋಚಿಸಿ ಕಂಡುಕೊಂಡಿಹೆನು. ಪ್ರಭುನಿನದು 
ನುಡಿಗಳಲಿ ಕಡು ವಿನಯ, ನಡತೆಯಲಿ ಅದೆ ಪೊಗರು. 
ಗೋಷ್ಠಿ ನಡೆಯುವ ಶೆರನೆ ಇದನು ತೋರುವುದಲ್ಲ? 
ಕನಿಭ ಎತ್ಯೆನೆಂದು ತನ್ನನು ಕರೆದುಕೊಂಬ ಪ್ರಭು, 
ತಾನೊಬ್ಬ ಹಿರಿಯ ಕನಿ ಎಂದು ತಮ್ಮಲಿ ತಾವು 
ದೃಢವಾಗಿ ನಂಬಿಹರು. ಕನಿ ಸಾರ್ವಭೌಮನೋ 
ಇವರೆಂತು ಅಂತೆಯೇ ಮಾತಿನಲಿ ಬಹು ವಿನಯ, 
ನಡತೆಯಲಿ ಬಹು ಗರ್ವ. ನಾಲ್ಕಾರು ಸಲ ಇನನ 
ಮಾತನಾಡಿಸಿ ನೋಡಿಹೆನು ನಾನು. ಕಾವ್ಯವನು 
ಕುರಿತ ತನ್ನ ರಿನಿಗೆಣೆ ಇಲ್ಲೆಂದು ಇವನರಿವು. 
ಕವಿತೆಗಳ ಗುಣನನಳೆವಂದಿವನ ನೋಟವೋ 
ಪ್ರಖರವೇ ಪ್ರಖರ, ತೀಕ್ಷ್ಣವೆ ತೀಕ್ಷ್ಮ. ಆದಿಕವಿ 
ಒಂದೆ ಶ್ಲೋಕದ ಎರಡು ಪಾದವನು " ಸಂಯುಗೇ? 
ಎಂಬ ಸದನನು ಎರಡು ಸಲ ಬಳಸಿ ಮುಗಿಸಿಹರು, 
ಹಿರಿಯ ಅಪರಾಧವೇನಲ್ಲವಾದರು ಇದು 
ಚೆನ್ನಲ್ಲ, ಎಂದನಿನನೊಂದು ದಿನ. ಈ ಎರಡು 
ಗರ್ವಗಳ ಹಿಡಿದು ಪ್ರಭುಮನಕೆ ಕೋಪವ ತಂದು 
ಕನಿಭ ಎತ ಕನಿಸಾರ್ವಭೌಮನನು ತಾರಿತ್ತ 
ಸಿಂಹನಿಷ್ಟ ರದಿಂದ ಸಿಡಿಸುವಂತೆಸಗುವೆನು. 
ನಿಮ್ಮ ಬೇಸರವ ಕಲದಿನ ಹಿಡಿದು ನಿಲ್ಲಿಸಿರಿ. 
ಎಲ್ಲ ಸರಿಹೋಗುವುದು. 


6] ಕಾಳಿದಾಸ ೪೧ 


'ವನಮಾಲ... - ಸಂತೋಷ, ಕವಿಗಳೆ. 

| ಇರುತ ಇವನನು ಪೀಠದಿಂದ ಸಿಡಿಸುವ ವೇಳೆ 

ನೀವೆ ಸಿಡಿನಂತೆ ಆದೀತು, ಎಚ್ಚ ರನಿರಲಿ. 

ಶರ್ಕರಕೆ. —ಎಿಚ್ಛೈ ರದ ನುಡಿ ಇದರ NSN ವಂದನೆ. 
ಸಮಯವನು ನೋಡಿ ನಾನಿಂಥ ಮಾತನು ಎತ್ತಿ 
ಟಗರುಗಳ ಎದುರೆದುರು ನಿಲಿಸುವೆನೆ ಆ ವೇಳೆ 
ನೀವು ಅನುಕೂಲದೊಂದೆರಡು ನುಡಿಯನು ನುಡಿದು 

| ಕಾಳಗವ ಪೋಷಿಸಿರಿ. | 

'ವನಮಾಲ. | ಸೋಷಿಸುವ ನಡೆಯಿರಿ. 


ಸಾನ೪ಳ 
ಟಿ 


ಒಂದು ಗಳಿಗೆಯ ಮೇಲೆ. ಯತ್ತಿಕನ ಮನೆ. wy, ಕಾಳಿದಾಸ ಬಾಗಿಲಿಗೆ 
ಬರುತ್ತಾರೆ. ಯಜಮಾನಿ ಒಳಗಿಂದ ಬರುತ್ತಾಳೆ. 
ಯುತ್ವಿಕೆ.--(ಅಕೆಗೆ) ಪ್ರಭು ಇಂದು ಕನಿಗೋಷ್ಠಿಯಲಿ ನಮ್ಮ ಕವಿಗಳಿಗೆ 
| ಚವಿಸಾರ್ವಭಾಮ ಎನ್ನುವ ಬಿರುದ ನೀಡಿದರು. 
ಇದ ನಿಮಗೆ ತಿಳಿಸಲೆಂದಿವರು ಜೊತೆಗೈದಿಹರು. 
ಯಜಮಾನಿ. “ಸಂತೋಷ, ಕವಿಗಳೆ. 
ಕಾಳಿದಾಸ... - ತಮ್ಮ ಆಶೀರ್ವಾದ 
ರಕ್ಷೆಯಾಗಿರೆ ನನ್ನ ಎಲ್ಲ ಸೌಭಾಗ್ಯವೂ 
ಅರಸಿಕೊ ಂಡ್ಛೈ ತಂದು ಸೇರುವುದು. 
ಯಜಮಾನಿ. ಮತ್ತ ಷ್ಟು 
ಮತ್ತಷ್ಟು ಭಾಗ್ಯ ವನು ಮರಮರಳಿ ನೀಡೆಂದು 
ನಾವು ಸಾರೆ ಬೇಡುವೆನು." 
(ಕಾಳಿದಾಸ ಕೈಮುಗಿಯುತ್ತಾನೆ) : 
ಯತ್ನಿಕ.._. ಒಳಗಡೆ ಯಾರು? 
ವಿಷ್ಣುವೇ? 
ಯಜಮಾನಿ... ಹೌದು. ತಿಂಗಳ ದಿನಸ ಎಲ್ಲಿಗೋ 


೮೨ ಕಾಳಿದಾಸ : 


ಹೋಗಿದ್ದು , ಇದೊ. ಇಂದೆ ಹಿಂದಿರುಗಿ ಬಂದೆ 
ಎಂದು ಹೇಳಿದ. ಇನಿತು ಉಪಹಾರವನು ಕೊಟ್ಟಿ. 
ಜುತ್ವಿಕ.. ಒಳ್ಳಿ ತು. ನಿಷ್ಣು, ಸೌಖ್ಯವಾಗಿರುವೆಯಾ ? 
(ಎಂದು ಕೇಳುತ್ತ ಒಳಕ್ಕೆ ಹೋಗುವನು.) 
ಯಜಮಾನಿ. (ಕಾಳಿದಾಸನಿಗೆ) 
ನೀವಿಲ್ಲಿ ಬಂದ ದಿನ ಗುರುಗಳೆಂತಿಹರೆಂದು 
ಕೇಳಿದಿರಿ. ನಮಗೆ ಅದು. ತಿಳಿಯದು, ನಮ್ಮೂರ 
ಬಂಧು ಒಬ್ಬರು ಇಹೆರು, ಆಗಾಗ ಬರುವರು, 
ಅವರ ಕೇಳಿದರೆ ತಿಳಿಯುವುದು, ಎಂದೆನು ನಾನು. 
ಆ ಬಂಧು ಇವರೆ. ಉಸಹಾರನನು ಮುಗಿಸಿ ಇಕೊ 
ಬರುತಿಹರು. ಅವರೊಡನೆ ಮಾತನಾಡಿರಿ. ನಿಷ್ಣು, 
ನಾನು ಹೇಳಿದೆನಲ್ಲ, ನಮ್ಮ ಹಿರಿಯರ ಶಿಷ್ಯ, 
ಹಿರಿಯ ಕವಿ ಬಂದಿಹರು ಎಂದು, ಇವರೇ ಅನರು. 
(ವಿಷ್ಣು ಒಳಗಿಂದ ಬರುತ್ತಾನೆ. . ಯಜಮಾನಿ ಮನೆಯೊಳಕ್ಕೆ ಹೋಗುತ್ತಾಳೆ.) 
ಕಾಳಿದಾಸ.- -ಗುರುಬಂಧುಗಳಿಗೆ ನಂದನೆ. 
ವಿಸ್ಣು.-- | ನನ್ಮು ಕನಿಗಳಿಗೆ 
ವಂದನೆ. ಅತ್ತೆಮ್ಮ, ನೀವು ಬಂದಾದಿನನೆ 
ರಾಮಗಿರಿ ಗುರುಮನೆಯ ಇವರ ಹಿರಿಯರು ಎಂತು 
ಇಹರೆಂದು ಇವರ ಕೇಳಿದಿರಿ ಎಂದರು. ನೀವು 
ಬಾಗಿಲಲಿ ಕಂಡುಜಿ, ಅಕೋ ಅವರು ಬರುತಿಹರು, 
ಅವರಿಗಾ ಸಂಗತಿಯ ತಿಳುಹು ಎಂದರು. ನಾನು 
ಆಗಲ್ರೆಂಡೊಪ್ಸಿದೆನು. ನಿಮ್ಮ ಗುರುಗಳ ನಾನು 
ಕಂಡು ತಿಂಗಳ ದಿವಸೆ ಆಗಿಹುದು. ಆಗವರು 
ಸೌಖ್ಯವಾಗಿದ್ದರು. ಸೌಖ್ಯವೆನೆ ಏನು ಅಡು 
ದೇಹ ಎನಿತೋ ಅನಿತು. ಮನಸಿನಲಿ ಸುಖವಿಲ್ಲ. 
ಅವರು ಪಾಲಿಸುತಿದ್ದ ರಾಮಗಿರಿಯರಗುವರ 


' ಕಾಳಿದಾಸ. 


ಕಾಳಿದಾಸ 


ಅವನ ಸಲುವಾಗನರು ತುಂಬ ಕೊರಗುತಲಿಹರು. 
ಅವನ ಕತೆಯನು ಬಲ್ಲಿರಾ? 
ಹೇಳಿ. - 
ವಿಷ್ಣು. ಪ್ರಭು, ಅವನ 
ತಂದೆ, ಕೆಲವರ್ಷಗಳ ಹಿಂದೆ ದೇವರ ಪಾದ 
ಸೇರಿದರು. ಸಾವ ಹೊತ್ತಲಿ ಮಗನ, ಗುರು ಇವರ 
ಕ್ಸಗೆ ಒಪ್ಪಿಸಿ, ಇನನು ಪ್ರೌಢನಾಗುವವರೆಗೆ 
ಇವನ ಹೊರೆವುದು ತಮ್ಮ ಹೊಣೆಯಾಗಿ ಇರಲೆಂದು 
ಗುರುವ ಬೇಡಿದರು. ಇವರಾಗಲೆಂದೊಫ್ಟಿದರು. 
ಪ್ರಭು ಪತ್ನಿ ಗುರು.ತಮ್ಮ ತಂದೆ ತು 
ಬೆಳೆದ ಕುನರನಿಗಿವರು ಯನು ಮಾಡಿದರು. 
ಭರತಪುರದರಮನೆಯ ಹಿರಿಯ ಸೋದರಿ ವಧು. 
ಏನಾಯಿತೋ ಏನೊ, ಹಸೆರಿಂದ ಮರುದಿನವೆ 
ಅರಗುವರ ಯಾರಿಗೂ ಏನನೂ ತಿಳಿಸದೆ. 
ಎತ್ತಲೋ ಹೋಗಿ ಕಣ್ಮರೆಯಾದ. ಮದುಮಗಳು 
ಎರಡು ದಿನ ನೋಡಿ ತನ್ನ ರಸ ತನ್ನನು ಕೊರೆದು 
ಹೊರಟು ಹೋದನೆ ಎಂಬ ದುಃಖದಲಿ ಸೇಲೆಗೆ 
ಕಿಚ್ಚ ತಾಗಿಸಿ ತನ್ನ ತಾ ಸುಟ್ಟುಕೊಂಡಳು. 
ವಿನಾಯಿತೋ ಏನೊ ಎಂದೆನೇ, ಮದುಮಗಳ 
ತಂಗಿ, ಭಾವನ ಕುರಿತು, ಅಮೇಲೆ ಅಣ್ಣ ಸಿಗೆ 
ಈ ಮಾತ ಹೇಳಿದಳು. ಅಕ್ಕತಂಗಿಯರಿನರು 
ಅವಳಿ ಜವಳಿ. ಒಬ್ಬರೊಬ್ಬರನು ಇವರಿನಿತು 
ಹೋಲುನರು, ಒಮ್ಮೊಮ್ಮೆ ಮನೆ ಮಂದಿಯೇ ಇವರ : 
ಒಬ್ಬಳನು ಇನ್ನೊಬ್ಬಳೆಂದು ತಿಳಿದುದು ಉಂಟು, 
ಭಾವ ತನ್ನನು ಒಮ್ಮೆ ಹೆಂಡಿರೆಂದೊಲನಿಂದ 
'ನುಡಿಸಿದನು, ತಪ್ಪು ಗ ಹನೆಂದು ತಿಳಿದಿವಳು, 
ಚೆಲ್ಲಾಟದಲಿ ತಾನು ಹೆಂಡಿರೆಂದೇ ನಟಿಸಿ 


೮೪ 


ಕಾಳಿದಾಸ 


ಕೊಂಕುನುಡಿ ನುಡಿದಳು, ಅದರಿಂದ ಭಾವನಿಗೆ 
ಮನಸು ಕೆಟ್ಟಿತು, ಅಂತು ಮನಕೆಟ್ಟಿ ಅಕ್ಕನನು 
ಅವನು ತೊರೆದನು, ಎಂದು ಇವಳೆಣಿಕೆ. ಅರಸನಿಗೆ 
ಈ ಊಹೆ ಸರಿ ಎನಿಸಲಿಲ್ಲ. ಆದರೆ ತಂಗಿ 

ಅಕ್ಕ ಸತ್ತಂತೆ ತಾನೂ ಸಾಯುವೆನು ಎಂದು 

ಹಟ ಹಿಡಿದು ಹಟವ ಬಿಡಿಸುವುದು ದುಸ್ತರ ಆಯ್ತು. 
ಕೊನೆಗೆ ಎಂತೋ ಅದನು ಬಿಡಿಸಿ ಇವಳನು ಅಣ್ಣ, 
ಅನುಜಪುರದರಮನೆಯ ಕಿರಿಯ ಮಗನಿಗೆ ಕೊಟ್ಟು 
ಮದುವೆ ಮಾಡಿದನು. ಇಲ್ಲಿಯ ದೊರೆಯ ಹಿರಿಮಗಳು 
ಅನುಜಪುರದರಮನೆಯ ಹಿರಿಯ ಸೊಸೆಯಾಗಿಹಳು. 
ಕಾರಣ ಅದೇನಿರಲಿ,: ಕುವರ ಹೆಂಡಿರ ತೊರೆದು 
ಎತ್ತಲೋ ಹೋದ ಅಪಘಾತದಲಿ ನೊಂದವರು 
ತಾಯಿ, ಗುರು, ಮನೆತನದ ಪಾಡು ಇಂತಾಯಿತೇ 
ಎಂದು 'ದುಃಖದೊಳಾಳಿದರು. : ತಾಯಿ, ಅವರೀಗ 
ಎರಡು ವಾರದ ಹಿಂದೆ ಕಣ್ಮುಚ್ಚಿಕೊಂಡರು 

ಎಂದು ಕೇಳಿದೆನು. ಇಷ್ಟೆ ( ಇದರ ಸಂಗತಿ. 
ನೀವಿದನು ಕೇಳಿದ್ದಿರಲ್ಲ? 


ಕಾಳಿದಾಸ. ಅರೆಕೊರೆ ಮಾತು . 


ಒಂದೆರಡ ಕೇಳಿದ್ದೆ. ಎಲ್ಲ ಕಥೆಯನು ಅಲ್ಲ. 
ಗುರುಗಳಿಗೆ ಒಬ್ಬ ಹೆಣ್ಮಗಳು. ಆ ಮಗಳು ಸಹ 
ಸೌಖ್ಯವಾಗಿಹರಲ್ಲ? 


ವಿಷ್ಣು... ಸೌಖ್ಯವಾಗಿಹರು. ಈ 


ದೊರೆ ನಿಮ್ಮನಾಸ್ಹಾ ನ ಕನಿಯೆಂದು ನೇಮಿಸಿ 
ಬಹು ರೀತಿಯಲಿ ಗೌರವಿಸಿದರೆಂದರೆ ಮಾವ, 


ಕಾಳಿದಾಸ--ಅಹುದು. ಗೌರವಿಸಿದರು. 


ವಿಷ್ಣು... 


ಇದು ತಿಳಿದುದೇ ನಾನು, 
ಹಿರಿಮಾವ ಗುರುಗಳಿಗೆ, ಕೆರಿಮಾವ ಇವರಿಗೆ, 


ಕಾಳಿದಾಸ 


ತುಂಬ ಪ್ರಿಯರಾದ ಮಿತ್ರರು ನಿಮಗೆ ಇದ ಕುರಿತು 

ನನ್ನ ತೇ ತಿಳಿಸ ಬತತ ಕೇಳುವಿರ) 

ಕಾಳಿದಾಸ... ಕೇಳೆನೇ? ಶ್ರ ದ್ಬೆ ಯಿಂದಲೆ ಕೇಳುವೆನು, ಹೇಳಿ. 

ವಿಷ್ಣು, ಪ್ರಭು ಇನರು ದುಗ ಈ ಆಸ್ಥಾ ನಕನಿ ಪದವಿ 
ಆವಾಸ ಆಭರಣ ಬಿರುದುಗಳ ಕೊಡುವರೇ 
ಇವನು ಪುಕ್ಕಸಟಿ ಕೊಡುತಿಹರೆಂದು ತಿಳಿಯದಿರಿ. 
ಒಂದೊಂದು ಮರ್ಯಾದೆ ನೂರು ಸುಳ್ಳಿಗೆ ಎಂದು 
ದೊರೆ ಕೊಟ್ಟ ಮುಂಗಡದ ಬೆಲೆ ಎಂದು ತಿಳಿಯಿರಿ. 

ಕಾಳಿದಾಸ...-ಸುಳ್ಳಿಗೆ 9 

ವಿಷ್ಣು... ಕನಿಯಾದವರು ನೀವು, ಬೇಕಾದ 
ಸುಳ್ಳ ನಾಡಲು ಬಲ್ಲವರು ಎಂದು ದೊರೆಯರಿವು. 
ದೊರೆ ಇಂಥ ಅಂಥ ಸೆದ್ದುಣಗಣನಿಭೂಸಿತರು, 
ಭೂಮಂಡಲಾಧಿಸತಿ, ದೋರ್ದಂಡ ನಿಕ್ರಮರು, 
ಎಂದು ನೀವೆಲ್ಲರೂ ತನ್ನ ಹೊಗಳುತಲಿರಲಿ, 
ಎಂದು ಇವರಿಗೆ ಆಸೆ. ಇದನು ಮಾಡಿದಿರಿ ಸಮ. 
ಮಾಡಲಿಲ್ಲವೆ ಸಂಬಳಕೆ ಸೊನ್ನೆ. ಜೊತೆಯಲೇ 
ಆವಾಸೆದಿಂದ ಉಚ್ಚಾಟನೆ. ಬಿರುದುಗಳು, 
ಬಾವಲಿಗಳನು ದೊರೆಗೆ ಹಿಂತಿರುಗಿಸಿರಬೇಕು. 
ತಿಳಿಯಿತೇ? 

ಯತ್ಚಿಕ.--(ಈ ಕೊನೆಯ ಮಾತನ್ನು ಕೇಳುತ್ತ ಬಂದು,) 

ಏನಯ್ಯ, ಕನಿಗಳಿಗೆ ದೊರೆ ಮನಸು 

ಇಂತೆಂದು ಹೇಳುತಿಹೆ ? | 

ವಿಷ್ಣು. | ಇನ್ನೆರಡು ಮಾತು ಸಹ 
ಹೇಳುವೆನು ಕೇಳಿ, ಮಾವಾ. 


ಯತ್ವಿಕೆ. ಹೇಳು. ಕೇಳುವೆನು. 


ವಿಷ್ಣು. ದೊರೆ, ಬಳಿಗೆ ಬಂದ ಕನಿ ಎಂಬ ಎಲ್ಲಾ ಜನಕು 
ಒಡನೆ ಆಶ್ರಯನ ನೀಡುವಕ್ಕೆ ಇದು ಏತಕೆ? 


೮೫ 


೮೬ 


ಕಾಳಿದಾಸ 


ನೆರೆಯ ದೇಶಗಳ ದೊರೆ ಯಾರಿಗೂ ಅವರನು 
ಹೊಗಳಿ ಶ್ಲೋಕವ ಬರೆವ ಜನ ದೊರೆಯ ಕೂಡದು. 
ಇದು ಇವರ ಸಂಚು. 

(ಯತ್ವಿಕ್ಕ ಕಾಳಿದಾಸ ಇಬ್ಬರೂ ನಗುತ್ತಾರೆ.) 

ದೊರೆಗಳ ಬಳಿಯೆ ಸುಳಿಯುತ್ತ 

ಇವರ ನೆರಳಲಿ ಬೆಳೆವ ನಿಮ್ಮುಂಥವರ ಮನಸು 
ಇವರ ನಡತೆಯ ಗುಟ್ಟ ತಿಳಿಯಲಾರದು. ಪ್ರಭು 
ತಾವು ಸಹ ಕನಿಯಂತೆ. ಕವಿಗಳಿಗೆ ಸೇವಕ 
ಎಂದು ಹೇಳುವರಂತೆ. ಬರಿಯ ಮಾತಿನ ವಿನಯ. 
ಇವರ ಕವಿತೆಯ ಕೇಳಿ ಚೆನ್ನ ಇಹುದೆಂದಿರಿ, 
ಎಂತಹ ಗುಣಜ್ಜ ಎನ್ನುವರು ದೊರೆ ನಿಮ್ಮನು. 
ಜೆನ್ಟಿಲ್ಲ ಎಂದಿರೋ, ಸಿಣುಕು ಮುಖ, ಕೆಡಿಗಣ್ಣು. 
ಇದನೆಲ್ಲ ತಿಳಿದು, ಚಿನ್ನನೆ ನಡೆದು, ಪಡೆದಿರುವ 
ಆಶ್ರಯೆವನುಳಿಸಿಕೊಳ್ಳಿರಿ ಎಂದು ನಾ ನಿಮಗೆ 
ಸೂಚನೆಯ ಮಾಡಿಹೆನು. ಏನೇನೊ ಹೇಳುವನು 
ಎಂದು ಬೇಸರ ಬೇಡ.  ಏನೆಂಬಿರಿ? 


ಖುತ್ತಿಕ.-- ವಿಷ್ಣು, 


ದೊರೆಯ ಮನವನು ಇನಿತು ತಿಳಿದು ಇನಿತನು ನಮಗೆ 
ತಿಳಿಯ ಹೇಳುತಲಿಹೆಯೆ, ಪ್ರಭು ನಿನ್ನ ತಮ್ಮ ಬಳಿ 
ಆಪ್ತಸಚಿವನ ಪದಕೆ ಎಂದು ನೇಮಿಸಿದರು, 

ಇದು ನನಗೆ ತಿಳಿಯದಿದೆ. 


೧೪% ಇ ವಿ 
ವಿಷ್ಣು. ಆಪ್ತಸಚಿವನ ಸದಕ 


ನೇಮಿಸಿದರೇ, ನಾನು ಇದನೆಲ್ಲ ತಿಳಿದರೂ 
ಬಾಯ್ಕೆರೆಯುತಿರಲಿಲ್ಲ.  ದೊರೆಯೊಡನೆ ಕನಿ ಎಂದೊ, 
ಗುರು ಎಂದೊ, ಸಚಿವ ಖುತ್ತಿಕ ಎಂದೊ, ಏತರಡೆ 
ತೆರದ ಸಂಬಂಧ ನನಗಿಲ್ಲ. ಅದರಿಂದಲೇ 


ಕಾಳಿದಾಸ 


ಇದನೆಲ್ಲ ಹೇಳಿಹೆನು. ನನ್ಮು ಹಿರಿಕನಿಗಳು 
ಎಲ್ಲವನು ಕೇಳಿದಿರ? 
ಕಾಳಿದಾಸ. ಕೇಳಿದೆನು, ವಿಷ್ಣುಗಳೆ. 
ಅರ್ಧ ನಗೆ, ಅರ್ಧ ದಿಟ... ಲೋಕವನು ಬಲ್ಲನರು 
ಮಾತ್ರ ಹೇಳಲು ಬರುವ ಹೆಲವು ನಿಷಯೆವ ನನ್ನ 
ಹಿತಕಾಗಿ ತಿಳಿಸಿದಿರಿ. ಇದು ಹಿರಿಯ ಉಪಕಾರ. 
ಇದಕಾಗಿ ತಮಗೆ ವಂದನೆ. | 
ವಿಷ್ಣು... ನೋಡಿದಿರ, ಮಾವ, 
ಲೋಕವನು ಬಲ್ಲ ಕನಿ, ಲೋಕವನು ಬಲ್ಲೊಬ್ಬ 
ಜಾಣನಾಡಿದ ಮಾತ ಎಂತರಿತುಕೊಂಬರು ? 
(ಕಾಳಿದಾಸನಿಗೆ) ಮಾವ ಬಲ್ಲರು ನನ್ನ ಹುಚ್ಚಾಟಗಳನೆಲ್ಲ. 
ಇವ ನೋಡಿ ಕೋಪಗೊಂಬರು, ಇಲ್ಲ ನಗುವರು. 
ನಾನು ಬರುವೆನು ಮಾವ. ಕವಿಗಳೆ, ನಮಸ್ಕಾರ. 
ಅತ್ತೆ, ನಾ ಬರುವೆ. ಬಂದಾಗ ನನಗಾಗಿನಿಸು 
ತಿನಿಸಿರಲಿ. ಅದಕೆಂದೆ ನಾನಿಲ್ಲಿ ಬರುವುದು... 
(ಎಂದು ಹೊರಡುವನು.) ಕ 
ಖುತ್ತಿಕೆ--ಬಂದೆ ಕವಿಗಳೆ. (ಎಂದು ಅವನೊಡನೆ ಹೊರಗೆ ಹೋಗುವನು.) 
ಕಾಳಿದಾಸ... ಒಬ್ಬ ರೊಬ್ಬರನು ಹೋಲುವರು. 
ಯಮಳ ಸೋದರಿಯರು. ನನಗೆ ತಿಳಿದಿರಲಿಲ್ಲ. 
ತಂಗಿ ಒಬ್ಬಳು ಇಹಳು ಎನ್ನು ವುದು ತಿಳಿದಿತ್ತು ; 
ಹೋಲಿಕೆಯ ಮಾತು ತಿಳಿದಿರಲಿಲ್ಲ. ನನಗೆಇದ 
ಯಾರೊಬ್ಬರೂ ತಿಳಿಸಲಿಲ್ಲವೇ. ಇದು ಎಂತು? 
ಎಲ್ಲವನು ವಿಧಿಸುವುದು ವಿಧಿ ನಾವು ನರರಲ್ಲ. 
ಏನಾಯಿತದು ಆಗಬೇಕಲ್ಲ. ಆಗುವುದು 
ಎಂತು? ಇಂತು. ಅಂತೆ ಇಂತೆಲ್ಲ ನಡೆಯಿತು. 


ಲಲ ಕಾಳಿದಾಸ . 
ಆಂಕ ಐದು 
ಸಾನ೧ಣ 

ಆ 


ಉಜ್ಜಯಿನಿಯ ಸಮಾಸದಲ್ಲಿ ದಾರಿ, ಕಾಳಿದಾಸನ ಗುರು, ಗುರುವಿನ ಹುಗಳು 
ಆಪರ್ಣೂ, ಕಾಳಿದಾಸನ ಪತ್ನಿ ಮಾಲತಿ ನಡೆಯುತ್ತಿ ದಾರೆ. 


ಮಾಲತಿ. -ಗುರುದೇವ. 


ಗುರು... ಅಂಬಾ. 

ಮಾಲತಿ. | ನಿಮ್ಮ ಈ ಉಜ್ಜ ಯಿಥಿ 
ಬಹುದೂರ. 

ಅಪರ್ಣಾ. | ಉಜ್ಜಯಿನಿ ದೂರವಾದುದರಿಂದ 
ಗುರುವಿನುಂಬಳಿಯಾಯ್ತೊ ? 

ಮಾಲತಿ. -- ಆಗಬಾರದೆ ಅಕ್ಕ ? 


ಕಷ್ಟದಲಿ ಒಳ್ಳಿ ತನು ಕಾಣೆಂಬ ಹಿರಿಯರಿಗೆ 
ದೂರದುಂಬಳಿಯೆ ಚಂದ. 

ಗುರು. ಅಂಬ, ಪಾರ್ವತಿ, 
ನಿಮ್ಮ ಹಿರಿಯರು, ಅವರ ತಾತೆ ಮುತ್ತಾ ತದಿರು, 
ಅಣ್ಣ ಯನ ಹಿರಿಯರು, ತಾತಮುತ್ತಾತದಿರು, 
ನಮ್ಮ ಹಿರಿಯರನು ಸಲಹಿದರಹುದು. ನೀನಿಂದು 
ಉಜ್ಜ ಯಿನಿಯನು ನನಗೆ ಉಂಬಳಿಯ ಮಾಡುವುದು 
ಏನು ಸೋಜಿಗ, ಗೌರಿ? 

ಮಾಲತಿ. ನಗೆಯ ನುಡಿ ಅಂತಿರಲಿ. 
ಆಣ್ಮನನು ಕುರಿತು ಏನೇ ಸುದ್ದಿ ಬಂದಿಹುದೆ 
ಎಂದು ಕೇಳಲು ನಾನು ನಿಮ್ಮೆಡೆಗೆ ಮರಮರಳಿ 
ಮನೆ ಆಳ ಕಳುಹಿದನು. ಇನಿಸು ದಿನವೂ ಸುದ್ದಿ 
ಏತರದು ಇಲ್ಲೆಂದವರು ಈಗ, ಸುದ್ದಿ ಇದೆ, 
ಅವನು ನಗರದಲಿಹನು, ನಾನಲ್ಲಿ ಹೋಗುವನು, 
ಮಗು ನೀನು ನನ್ನೊಡನೆ ಬಾ, ಎಂದು ಕರೆಕಳುಹಿ 


ಕಾಳಿದಾಸ ೮೯ 


ಫೀನಿಂಡು ನನಗೆ ಆಣ್ಮನ ತೋರಿಸಲು ಇಂತು, 

‘ ನನ್ನ ಹೊತೆಗಿರಲೆಂದು ಮಗಳನೂ ಕರೆತಂದು, 

ಚ ರನ ದಾರಿ ನಡೆಯುತಿಹ ಉಪಕ್ಕ ತಿಗೆ 
೫ ತವ ಉಂಬಳಿಯ ಕೊಡಬಹುದು? 

ಗುರು. ನಿನ್ನಾಣ 
ನಿನ್ನನೊಬ್ಬ ಳಮಾಡಿ ನಡೆದಂತೆ ನನ್ನಷೂ 
ಒಬ್ಬೊ ಂಟಿಯಾಗಿರಲು ಬಿಟ್ಟು ನಡೆದನು ಮಗಳೆ. 
ಅವನನರಸುವುದು ನಿನಗೆಂತಂತೆ ಈ ನನಗೆ 
ಇಷ್ಟನಪ್ಪುದು. ಅವನ ಕಾಣದಿಹ ನೀನೆಂತು 
ದುಃಖಿಸುವೆ ಅಂತೆ ಈ ನಾನೆಂಬ ಮುದಿಯುಸಿರು 
ದುಃಖಿಸುತಲಿರುವುದು. ಮೇಲಾಗಿ ಈ ಪಯಣ 
ನಿನಗೆ ನಿನ್ನಾ ಣ್ಮನನು ಎಂತಂತೆ ನನ್ನ ಈ 
ಮಗಳಿಗವನಾಣ್ಮನನು ತಂದಿತ್ತು ಸೊರೆಯುವುದು. 

ಮಾಲತಿ. ಅಹುದು. ನಾ ಮರೆತಿದ್ದೆ. ಅಕ್ಕಯ್ಯ ನನರರಸ 
ಉಜ್ಜಯಿನಿಯಲಿ ಇಹುದ ತಿಳಿಸಿಹಿರಿ ಗುರು ನನಗೆ. 
ಪಕಿಯ ಸೇರಲಿ ಅಕ್ಕ. ಇರುತ ಖುತುಸಂಹಾರ 
ಎಂಬ ಈ ಕಾವ್ಯವನು ಬರೆದವನು ಆಣ್ಮನೇ 
ಎಂದು ಹೇಳುವಿರಲ್ಲ. ಅದಗೆಯ್ದ ಕಬ್ಬ ಗನ 
ಕಾಳಿದಾಸ ಕನೀಂದ್ರನೆಂದಿಹುದು « ಆಸ್ಚಾ ತಕ 
ಉಜ್ಜ ಯನಿಯನು ಸೇರಿ ಕವಿಯ ನೋಡಿದ ವೇಳೆ 
ಆಣ್ಮನಲ್ಲದ ಇರಲು ಗತಿಯೇನು ? 

ಗುರು. ಭಯಬೇಡ. 
pe ಕೃತಿಯ ಗೆಯ್ದಕವಿ ನನ್ನ ಅಣ್ಣ ಯನೆ ಸರಿ. 

ಮಾಲತಿ... ಅಲ್ಲದಿರೆ? | | | 

ಗುರು. ಅಲ್ಲದಿರೆ ಈ ನಾನು ಗುರುವಲ್ಲ. 
ನಮ್ಮ ಅಣ್ಣಯ ನನ್ನ ಕಣ್ಣೆದುರ ಸೊಸಿಯಲ್ಲ. 

ಮಾಲತಿ. - ಈ ಹೆಸರೊ? 


೯೦ ; ಕಾಳಿದಾಸ - 


ಅಪರ್ಹಾ.-- ತಂದೆ ಅಂದೇ ಹೇಳರೇ, ತಂಗಿ? 
ನಾಡು ನಗರವ ತೊರೆದು ದೂರದೇಶವ ಸಾರಿ 
ಮರೆಯ ಬಾಳನು ಬಾಳುತಿರುವ ನಮ್ಮಣ್ಣ ಯ್ಯ 
ಹೆಸರ ಮರಸಿರಬೇಕು. 

ಮಾಲತಿ. ಅಂತೆ ಆಗಲಿ, ಅಕ್ಕ. 
ಅಂತೆ ಆಗಲಿ. ಅಂತೆ ಆಯಿತೇ ಸಂತೋಷ. 
ಅಲ್ಲದಿರೆ ಗತಿಯೇನು? | 

ಗುರು... ಅಳುವ ಕಂದನ ದನಿಯ 
ತಾಯಿ ಆರಿಯಳೆ ? ಉಳಿದ ಮಂದಿ ಅಂತರಿವುದೇ? 
ನಾನರಿಯೆನೇ ನನ್ನ ಅಣ್ಣ ಯನ ಕೊರಲನು ? 
ಕೇಳು, ಗೌರಿ. ನಮ್ಮ ಅಣ್ಣಯನ ಮನೆಯನರು 
ನೆಲ ಹೊಲವನುಳ್ಳ ವರು ; ಕುರಿ ಗೋವುಗಳ ಮಂಡೆ 
ಬಹಳವನು ಉಳ್ಳವರು. ಎಷ್ಟೊ ಸಂಜೆಯ ವೇಳೆ 
ನಾನು ಅಣ್ಣಯ ಊರ ಮುಂದೆ ಕಟ್ಟೆಯಮೇಲೆ 
ಜೊತೆಯಾಗಿ ಕುಳಿತು, ಊರಿನ ಮಂದೆ ಮಂದೆ ಕುರಿ, 
ಮೇವು ಮುಗಿದಿರೆ, ಊರ ಸಾರಿ ಬರುತಿಹ ಅವನು, 
ನೋಡಿದುದು ಉಂಟು. ಕರೆಯುವ ತಾಯಿ, ಮೊರೆವ ಮರಿ 
ಮೊರೆದರಸುತಿಹ ತಾಯಿ ಕರೆದರಚುನೆಳೆಯ ಮರಿ, 
ತಾಯಿ ಮರಿ ನೂರರಬ್ಬರದ ಕೋಲಾಹಲವ ಪ 
ಕೇಳುವಾನಂದದಲಿ ಕಿವಿಯ ತುಂಬಿದುದುಂಟು. 
ಯಾವ ಮಾತೆಯ ಕರೆಗೆ ಯಾವುದುತ್ತರ ಎಂದು, 
ಯಾವ ಕಂದನ ಕರೆಗೆ ಈ ಕೂಗ ಸಂತೆಯಲಿ 
ಮಾರ್ದನಿ ಅದಾವುದೆಂದರಿಯಬಹುದೇ ನಾವು, 
ಗೌರಿ? ಇಂತಾದರೆಯು ಅರ್ಧದರೆಗಳಿಗೆಯಲಿ, 
ಆ ಎಲ್ಲ ತಾಯಿ, ಆ ಎಲ್ಲ ಮರಿ, ತಂತನ್ಮು 
ತಾಯಿ ಯಾರೆಂದು ಮರಿ ಯಾರೆಂದು ಗುರಿಯರಿತು 
ಸಾರಿಹವು ಒಂದು ತನ್ಮ್ಕೊಂದ. ಈ ಸರಿಯೆಂತು)? 


ಕಾಳಿದಾಸ 


ಮರಿಯ ದನಿಯನು ತಾಯಿ, ತಾಯ ದನಿಯನು ಹಸುಳೆ, 


ಯುವುವು, ಪಾರ್ವತಿ. ನಮ್ಮ ಅಣ್ಣಯನ ದನಿ 
ನನಗಂತೆ ತಿಳಿಯುವುದು. ಈ ಕಾಳಿದಾಸ ಕನಿ 
ನನ್ನ ಶಿಸ್ಯನೆ, ನಿನ್ನ ಆಣ್ಮನೇ, ಸರಿಯೆಂದು 
ಶಪಥಮಾಡುವೆ ನಾನು. 
ಇಲತಿ..__ ಅಂತೆ ಆಗಲಿ, ಗುರುವೆ. 
ಇದರ ಮೇಲೆನಗೆ ಇನ್ನೊಂದು ಭಯ ತೋರುತಿದೆ. 
ರರ್ಹಾ.--ಇನ್ನೇನು ಭಯ? 


ಇಲತಿ. ಆಣ್ಮ ಉಜ್ಜ ಯಿನಿಯಲಿ ಇರುತ, 


ನಾವು ಬಳಿಸಾರೆ ಮತ್ತೊಮ್ಮೆ ದೇಶಾಂತರಕೆ 
|  ಫಡೆದನಾದರೆ ಏನ ಮಾಡುವುದು? 
ಸರ್ಣಾ.... ನೀನೇಕೆ 
' ಇಂತು ಶಂತೆಗೆ ಸಿಲುಕಿ ತೊಳಲುವೆ? ತನ್ನ ಜನ 
ಬಳಿಸಾರಲವನು ಓಡುವನೆ ? | 
ಾಲತಿ.-- ಓಡದೆ ಇಹರೆ 
ಅದು ನನಗೆ ಸಂತೋಷ. ನಿಮ್ಮೀರ್ರರನು ನೋಡಿ 
ಓಡುವನು ಎನಲಿಲ್ಲ ನಾನು. ; 


ಪರ್ಹಾ.-- ನೀ ಬಳಿ ಸಾರೆ 

| ಓಡುವನು ಎಂಬೆಯಾ ? 

ಭಾಲತಿ.- | ಅದೆ ನನ್ನ ಭಯ. 
ರು. ಗೌರಿ, 


h ಅವನು ನಿನ್ನನು ಬಿಟ್ಟು ಹೊರಟು ಹೋದನು ಏಕೆ 

1... ಎಂಬುದನು ಅನನಿಂದ ಮೊದಲಾಗಿ ತಿಳಿದು ಆ 
ಬಳಿಕ ನಿನ್ನೊಡನೆ ಬಾಳಲು ಅವನು ಒಪ್ಪುನನೆ ' 
ಇದ ಕೇಳಬೇಕು. ಒಪ್ಪಿದೆ. ನೀನು ಸುಮ್ಮನಿರು ; 
'; ಅದ ನಾನು ಕೇಳಿ ತಿಳಿಯುನೆನು. 

ಸಾಲತಿ..- ಅಂತಿರೈ, ಗುರುವೆ, 


೯೧ 


೪೨ ಕಾಳಿದಾಸ 


ನೀವು ತಂಗುವ ನಿಮ್ಮ ಬಂಧುಗಳ ಮನೆಯಲ್ಲಿ 
ನಾನು ಸಹ ತಂಗುವುದು ಸರಿಯಹುದೆ? ನಾ ಬೇರೆ 
ಒಂದು ತಂಗಿನಲಿ ನಿಲಬೇಕು. 

ಗುರು... ಮ್ಮವರಲ್ಲಿ 
ಅರಮನೆಯ ಖುತ್ತಿಕರು. ಅವರ ಮನೆ ತಕ್ಕನಿತು 
ಹಿರಿಯದಿರಬೇಕು. ಹಿಂಗಡೆಯೊಂದು ಅರೆಯಲಿ 
ನೀನು ಮರೆಯಾಗಿ ಇರು. ನೀನು ಬಂದಿಹೆಯೆಂದು 
ಎಂತು ತಿಳಿಯುವುದು ಅವನಿಗೆ ? 

ಮಾಲತಿ. ಇರುತ್ತ, ಗುರುಗಳೇ, 
ಅವರಲ್ಲಿ ಬಹೆನೇಳೆ ಬಹರೆಂದು ತಿಳಿಯದೆ 
ನಾನು ನಿಮ್ಮೊಡನಿದ್ದು ಅವರು ಕಂಡರು ಎನ್ನಿ, 
ಕೆಲಸವೇ ಕಟ್ಟ ತು. ಅದರಿಂದ ನಾಠಿಂತು 
ಯೋಚಿಸಿರುವೆನು. 

ಗುರು. ಹೇಳು, ತಾಯಿ. 

ಮಾಲತಿ. ದೊರೆಗಳ ಮನೆಯ 
ಕುಣಿನ ಹಾಡುವ ಪಡೆಯ ಒಡತಿ, ಆ ದಿನ ನನಗೆ 
ಎಡೆಯ ನೀಡಿದಳೆ, ಅವಳನು ಕಂಡು, ನಾನವಳ: 
ಮನೆಯ ನೆರೆಯಲಿ ಒಂದು ತಂಗ ಕೊಂಬುದು ಒಳಿತು. 

ಗುರು. -ಅಂತೆ ಮಾಡವ್ವ, ಗೌರಿ. ನಿನ್ನ ಜಾಣಿಗೆ 
ತಕ್ಕ ಯೋಚನೆ. 

ಮಾಲತಿ. ಅಲ್ಲಿ ನಾನಿರುತ ಈ ಒಡತಿ 
ಬಹು ಚೆನ್ನ ಹಾಡುವಳು ಒಬ್ಬಾಕ ಹೊಸದಾಗಿ 
ಬಂದಿಹಳು, ಹಾಡ ಕೇಳಿರಿ, ಎಂದು ಆಣ್ಮನನು 
ಕರೆದು ತರಲಾಗುವುದು. ಆಣ್ಮ ಕಂಠವ ನನ್ನ 
ಕಂಠವೆಂದೊಡನೆಯೇ ತಿಳಿಯುವರು. ತಿಳಿದವರು 
ನನ್ನ ಕೋಡುವ ಎಂದು ಬಯಸುವರು. ಅಂತಲ್ಲ 
ಕೇಳಿದೊಡನೆಯೆ ಬೇಸರದಲೆದ್ದು ನಡೆಯುವರು. 


ಕಾಳಿದಾಸ 


ಇದರಿಂದ ತಿಳಿಯುವುದು ನನ್ನ ಕುರಿಶವರ ಮನ 

... ಎಂತಿಹುದು ಎನ್ನು ವುದು. 

ನಿರು, ತಿಳಿಯುವುದು, ಪಾರ್ವತಿ ; 
ತಿಳಿಯುವುದು. ಕಂಠ ನಿನ್ನದು ಎಂದು ತಿಳಿದವನು 
ಮತ್ತೆ ಊರನು ಬಿಟ್ಟು ಓಡಿಹೋದನು ಎನ್ನು. 
ಮುಂದೆ ಗತಿಯೇನು? 

ಕಾಲತಿ.. ನನ್ನನು ಕುರಿತ ಬೇಸರಕ 
ನಿಮ್ಮೆಲ್ಲ ರನು ಒಮ್ಮೆ ಬಿಟ್ಟಿ ತೆ ಮತ್ತೊಮ್ಮೆ 
ತೊರೆದು ಹೋದಾನೆಂದು ನಿಮ್ಮ ಭಯ ಅಲ್ಲವೆ? 

ರು.--ನನ್ನ ನೀಕ್ಷಣ ಕಾಡುತಿಹುದು ನನ್ನಣ್ಣ ಯ್ಯ 
ನನ್ನ ಬಿಟ್ಟಾ ನೆಂಬ ಭಯ ಅಲ್ಲ. ಈ ಹುಡುಗ 
ಮತ್ತೊಮ್ಮೆ ನಿನ್ನನೊಲ್ಲದೆ ಹೊರಟುಬಿಟ್ಟ ನೆನೆ 
ಅನನ ಬಾಳೂ ಬರಡು, ನಿನ್ನ ಬಾಳೂ ಬರಡು. 
ಹಿರಿಯರೆನಿ ೩ಸಿಕೊಂಡು ನಾವು ಎಚ್ಚರತನ್ಪಿ 
ಮದುವೆ ಇದ ಮಾಡಿದುದು ಎಳೆಯ ಬಾಳುವೆ ಎರಡ 
ಬರಡು ಮಾಡಿಕೆ ಎಂದು ನನಗಿನ್ನು ಉಳಿದಿರುವ 
ನಾಲ್ತುದಿನ ಶೋಕಿಸುತ ಇರಬೇಕು. ಇದು ನನ್ನ 
ಮನನ ಕಾಡುವ ಚಿಂತೆ. 

ಾಾಲತಿ... | ಚಿಂತೆಯನು ಬಿಡಿ, ಅಜ್ಜ. 
ನನ್ನ ಮನದಲು ಆಣ್ಮ ಏನಗೆಯ್ತರೊ ಎಂಬ 
ಚಿಂತೆ ಇದೆ. ಇರುತ ಜೊತೆಗೇ ಒಂದು ಪಕ್ಕದಲಿ 
ಈ ಬಾರಿ ಅವರು ನನ್ನನು ಒಸ್ಸಿ ಕೊಂಬರು 
ಎಂಬ ನೆಮ್ಮದಿಯು ಇದೆ. ಅವರೆನ್ನ ನೊಪು ನರು. 
ಎಲ್ಲ ಸರಿಹೋಗುವುದು. ಜು 

ರು... ಅಂತೆ ಆಗಲಿ ತಾಯಿ, 
ಅಂತೆ ಆಗಲಿ. ಅಂತೆ ಆಗಲಿ. ಆಗಲಿ. 


೯೪ ಕಾಳಿದಾಸ 


ಸಾನ ೨ 
ಛು 


ಉಜ್ಜಯಿನಿ. ಖುತ್ತಿಕನ ಮನೆ. ಬಾಗಿಲಲ್ಲಿ ವಿಷ್ಣು ನಿಂತಿದಾನೆ. ಗುರು 


ಅಪರ್ಣಾ ಬರುತ್ತಾರೆ. 
ಆಸರ್ಣ್ಹಾ.. -ವಿಸು | 
29 


ವಿಷ್ಣು... ಅಸರ್ಣಾ |! 

ಗುರು.___ ಕ ಯಾರೆ ತಾಯಿ ಅದು ? 
ನಿಷ್ಣು ನಿನ ಕಂಠವೇ. 

ವಿಷ್ಣು. ಹೌದಸ್ಸ, ನಿಮ್ಮಳಿಯ. 


ಗುರು.-- ಚಿಕ್ಕ ಮಾವನ ಮನೆಗೆ ಬಂದಿದ್ದಯಾ ವಿಷ್ಣು ? 
ಸೌಖ್ಯವಾಗಿರುವೆಯಾ ? 

ವಿಷ್ಣು. ಸೌಖ್ಯವಿರುವೆನು ಮಾನ. 
ಅಡಿಗೆರಗುವೆನು. : ಅಭಿವಾದಯೇ.... 

ಗುರು... ವತ್ಸ, ಚಿರಂಜೀವ, ಪೂರ್ಣ ಸಾನಿರಕಾಲ 
ಸೌಖ್ಯದಲಿ ಬಾಳಪ್ಪ. ತನ್ಮು, ಮನೆಯಲ್ಲಿಲ್ಲ? 

ವಿಷ್ಣು.--ಇಲ್ಲ, ಮಾವ. 

ಯಜಮಾನಿ. -(ಹಳಗಿಂದ ಬರುವಳು) | 

| ಯಾರು, ವಿಷ್ಣು, ಬಂದಿರುವುದು ? 

ವಿಷ್ಣು. -ನಿಮ್ಮ ಭಾವ ಅತ್ತೆ. ರಾಮಗಿರಿ ಗುರುಮನೆಯ 
ಹಿರಿಯರು. ಇವಳನರ ಮಗಳು, ಅಸರ್ಣಾ. 
ನನ್ನ ಮಡದಿ. ನನ್ನ ಮನೆಯ ಬೆಳಗಿದ ಹೆಣ್ಣು. 

ಅಸರ್ಹಾ. ಮನೆ ಇಲ್ಲ. ಬೆಳಕಲ್ಲ. ಹೆಣ್ಣ ಹುದು. 

ವಿಷ್ಣು... ಅಲ್ಲ? 

ಯಜಮಾನಿ.--ಏನಮ್ಮ ನೀನು ಹೇಳುವ ಮಾತು? ಭಾವ್ಕಾ 
ಅಡಿಗೆರಗುವೆನು. ಸೊಸೆಯ ಹರಸಿರಿ. 

ಗುರು...  ತಾಯ್ಕಿ 
ಪೂರ್ಣ ಸಾನಿರಕಾಲ ಮುತ್ತೆ ದೆಯಾಗಿರು. 


ಕಾಳಿದಾಸ ೯೪೫ 
» 


ಪೂರ್ಣ ಸಾವಿರಕಾಲ ಬಂಧುಗಳ ನೋಡಿಕೋ. 
ತಮ್ಮ ಅರಮನೆಗೆ ಹೋಗಿಹನೆ ? 
ಯಜಮಾನಿ... ಹೌದು, ಭಾವ. 
ಒಳಗೆ ಬನ್ನಿ. ದಾರಿ ನಡೆದು ದೆಣಿದಿರುವಿರಿ. 
ಎಲ್ಲ ಮಾತನು ಬಾಗಿಲಲಿ ಆಡುವುದು ಬೇಡ. 
(ಎಂದು ಒಳಕ್ಕೆ ಹೋಗುವಳು. ಎಲ್ಲರೂ ಮನೆಯೊಳಕ್ಕೆ ನಡೆಯುವರು.) 


ಸ್ಥಾನ ೩ 


ಅದೇ ಮನೆ. ಓಳಗೆ. ಸ್ವಲ್ಪ ಹೊತ್ತಿನ ಮೇಲೆ. 
ಯಜಮಾನಿ “ದಣಿವು ಹರಿಯಿತೆ, 3ನ ? 


ಗುರು. ಹರಿಯಿತಮ್ಮ. ಈಗ 
ಏನೇನ ಕೇಳುವೆಯೊ, ಏನೇನ ಸ 
- ಕೇಳು, ಹೇಳು 

ಯಜಮಾನಿ. ಸೊ ಮೊದಲಿನಲಿ ಹೇಳುವುದು, 


ನಿಮ್ಮಳಿಯ ನಮ್ಮ ಈ ವಿಷ್ಣು, ವರ್ಷದ ದಿವಸ 

ಈ ಮನೆಗೆ ಬಂದು ಹೋಗುತ, ತಾನು ಮನೆಗಳಿಯ, 

ನನ್ನ ಮಗುವಿನ ಗಂಡ, ಎಂಬುದನು ತಿಳಿಸದೆಯೆ 

ದೂರದೇನೋ ನಂಟು ಎಂದು ಬೆಳ್ಳಿಸಿ ನುಡಿದು 

ನಮಾರಿಸಿರುವನೆ |! ಇದು ಸರಿಯೆ? 

ಷ್ಣುು-- ಅತ್ತೆ 

ನಾ ನಿಮ್ಮ ಮನೆಯಳಿಯ ಎಂದು ಹೇಳಿದ್ದೆ ನೇ, 

ನೀವು ನನ್ನನು ಊಟ ಉಪಚಾರಕಿನ್ಲಿಯೇ 

ನಿಲ್ಲೆಂದು ಒತ್ತಾಯ ಮಾಡುತಿದ್ದಿರಿ. ನಾನು 

ಸ ಎಷ್ಟೊ € ಹೊತ್ತು ಕಳೆದು. ಮನೆ ಸೇರುವನು. 

ಧ್ಯ ನಿತಿಯಲಿ ಬಂದು ನಿಮ್ಮ ನಿದ್ದೆಯ ಕೆಡಿಸಿ, 

ಂಡೆರಡು ದಿನ ಅಲ್ಪ ನರ್ಷದುದ್ದ ಕು ನಿಮಗೆ 


೯೬ ಕಾಳಿದಾಸ. 


ತೊಂದರೆಯ ಕೊಡುವುದೇ? ಅದರಿಂದ ನಾ ನಿಮಗೆ ' 
ಸಂಬಂಧನನು ಹೇಳಲಿಲ್ಲ. 
ಯಜಮಾಸಿ.. ಆದರು, ವಿಷ್ಣು 
ಮನೆ ಅಳಿಯ ಎಂಬುದನು ತಿಳಿಸಿ, ತೊಂದರೆ ಕೊಡಲು 
ಮನವಿಲ್ಲ ಎಂದು ತಿಳಿಸಿದ್ದರಾಗದೆ ಇತ್ತೆ ? 
ಏನೊ ದೂರದ ನಂಟು ಎಂದು ನಾ ನಿನ್ನನು 
ಏನೋ ಅಸಡ್ಡೆಯಲಿ ನಡೆಸಿರಲು ಚೆನ್ನವೇ? 
ವಿಷ್ಣು. ಎನೇ ಅಸಡ್ಮೆಯಲಿ ಎಂದೆ ಆಗಲಿ ನೀವು 
ನನ್ನ ನಡೆಸಿದುದಿಲ್ಲ. ನಿಮ್ಮ ಮನೆ ಮಗನೆಂಬ 
ತುಂಬು ಅಕ್ಟರೆಯಿಂದ ಕಂಡಿಹಿರಿ. 
ಯಜಮಾನಿ. ವಿಷ್ಣು, 
ಈ ಮಾತು ಎಲ್ಲ ಸರಿ. ಇರುತ ಬಾಂಧವ್ಯವನು 
ತಿಳಿಸದಿರುವುದು ತಕ್ಕುದಲ್ಲ. ಅಪರ್ಣಾ, 
ನೀನು ಸಹ ಹೇಳು ಗಂಡನಿಗೆ. ಅತ್ತೆಯ ನೀನು 
ಇಂತು ಬೆಳ್ಳಿ ಸಿದುದು ಸರಿತೋರಲಿಲ್ಲೆನ್ನು. 
ಅಪರ್ಣಾ.ನಿಮ್ಮಳಿಯ ನಿಮಗೆ ತಾ ಅಳಿಯ ಎಂಬುದ ಎಂತು 
ತಿಳಿಸರೋ ಅಂತೆ ನನ್ನನು ತಮ್ಮ ಮನೆಯಾಕೆ 
ಎನಲು ಸಹ ಹಿಂದೇಟು ಹೊಡೆದಿಹರು, ಅತ್ತೆ. 
ಎಂಟು ವರ್ಷದಲಿವರು ನಮ್ಮ ನೋಡಿರುವುದು 
ಐದು ಸಲ. ಮೂರು ವರುಷದ ದಿವಸ ಊರತ್ತ 
ಮುಖ ಮಾಡಲಿಲ್ಲ. ಆಮೇಲೆ ವರುಷಕೆ ಒಮ್ಮೆ. 
ವಿಷ್ಣು. ಅತ್ತೆ.  ನಮಗೆಲ್ಲರಿಗು ಹಿರಿಯರಹ ನಿಮಗೆನ್ನ 
ಬಯ್ಯ ಬೇಕೆನಿಸಿತೇ ನೀವೆ ಬಯ್ಯಿರಿ. ನಿಮ್ಮ 
ಮಗಳಿವಳ ಕೈಗೆನ್ಸ ಕೊಡಬೇಡಿ. 
ಯಜಮಾನಿ. ಅಣ್ಣಯ್ಯ, 
ನಿನ್ನ ಹೆಂಡತಿ ನಿನ್ನ ಬಯ್ದಿ ರಲು ಆ ಬಳಿಕ 
ನೀವು ಸುಲಭದಲಿ ಸಮ್ಮತಿ ಮಾಡಿಕೊಳ್ಳುವಿರಿ. 


7) ಕಾಳಿದಾಸ 


» 


ಅತ್ತೆ ನಾ ಬಯ್ದು ಅಂತೆಸಗಬಹುದೇ ಅಪ್ಪ ? 
ಅತ್ತಿ ಬಯ್ಯುವರೆಂದು ಕೋಪದಲಿ ನೀ ನನಗೆ 
ಬೆನ್ನ ತೋರಿಸಿ ನಡೆಜಿ ಎನ್ನುವ. ನಾ ನಿನ್ನ 
ಅಟ್ಟಿ ಬರಲಾಗುವುದೆ? (ಯುತ್ತಿಕೆ ಬರುತ್ತಾ ನೆ) 
ಬುತ್ತಿ ಕರು ಬಂದರು. 
ಭಾವನನರಿಗೆ ಇವರು ಬಂದರೆಂಬುದೆ ತಿಳಿಸು, 
ವಿಷ್ಣು 
ರಾಮಗಿರಿಯಿಂದ ನಿಮ್ಮ ಣ್ಣ ದಿರು ಗುರುಗಳು 
ಬಂದಿಹರು. ಮಗಳೊಡಸನೆ. ಇವಳೇ ಅ... 
ಯಜಮಾನಿ. ತಡೆ ವಿಷ್ಣು. 
(ಯತ್ತಿಕನಿಗೆ) ಈ ನಿಷ್ಣು ತಾನು ದೂರದ ಒಬ್ಬ ನಂಟೆಂದು 
ಹೇಳಿಕೊಂಡಿದುವರೆಗೆ ನಡೆದನೇ, ಇವ ನಿಮ್ಮ 
ಅಣ್ಣದಿರ ಸದ್ಯ ಸೋದರ ಅಳಿಯ ; ಅವರ ಮಗ್ಳು 
ಭಾನ ಇವಳನು ಅಸರ್ಣಾ ಎಂದು ಕರೆದಿಹರು, 
ಇವಳ ಕ್ಸ ಹಿಡಿದವನು. ದಾರಿ ನಡೆದಾಯಾಸೆ ; 
ಭಾವ ನಿದ್ರೆಯಲಿಹರು. 
(ಕಾಳಿದಾಸ ಬರುತ್ತಾನೆ) 
ಕನಿಗಳೂ ಬಂದರು. 
ಆಸರ್ಹಾ.. ಅಣ್ಣ ಯ್ಯ [ ; 
ಕಾಳಿದಾಸ. - ಅಕ್ಕಯ್ಯ, ಏನು ನೀನಿಲ್ಲಿಹಿರಿ ? 
ಯಾವಾಗ ಬಂದಿರಿ? ಅಸ್ಪ ಎಂತಿರುವರು? 
ಅಸರ್ಹಾ..._ಸೌಖ್ಯವಾಗಿರುವರು. ಅವರು ಸಹ ಬಂದಿಹರು. 
ಅಕೊ ಅಲ್ಲಿ ನಿದ್ರಿಸುತ. ಗಳಿಗೆಯಾಗಿರಬಹುದು, 
ನಾವು ಇಲ್ಲಿಗೆ ಬಂದು. 
ಕಾಳಿದಾಸ... ನನ್ನ ಗುರುವೇ, 
(ಎಂದು ಹತ್ತಿರಕ್ಕೆ ಹೋಗುತ್ತಾನೆ.) 


ವಿಷು... ತಿಳಿಸುವೆನತ್ತೆ. (ಖುತ್ತಿಕನಿಗೆ) ಮಾವಾ, ಮಾವಾ, 


೪೬ 


೯೮ ಕಾಳಿದಾಸ 


ಗುರು. (ಕಣ್ತೆರೆದು ಇವನನ್ನು ನೋಡಿ) 
ಯಾರು ಅಣ್ಣ ಯ್ಯನೇ ? ಇದು ಏನು ಕನಸೇ, 


ದಿಟಿವೆ? 

ಕಾಳಿದಾಸ... ದಿಟವೇ ಗುರುವೆ. ನಾ ನಿಮ್ಮ ಅಣ್ಣ ಯ್ಯ. 
ಅಡಿಗೆರಗುವೆನು. 

ಗುರು. ಎರಗು ; ವತ್ಸ ಚಿರಂಜೀವ. 


ಸುಖವಾಗಿ ಬಾಳು. ಮಗಳೇ, ಅಪರ್ಣಾ, 
ನನ್ನ ನುಡಿ ದಿಟ ಅಲ್ಲ? ಅಣ್ಣಯ್ಯ, ಬಾ ಇಲ್ಲಿ. 
ನಿನ್ನಕ್ಕ ಬಂದಿಹಳು, ನೋಡಿದೆಯ ? 
ಕಾಳಿದಾಸ... | ನೋಡಿದೆ. 
ಗುರು.--ಕಾಕತಾಳ ನ್ಯಾಯ. ಅವಳ ಗಂಡನು ಕೂಡ 
ಇಂದಿಲ್ಲಿ ಬಂದಿಹನು. ಅಕೊ, ಅವಳ ಜೊತೆ ಅಲ್ಲಿ 
ನಿಂತಿಹೆನು. 
ಕಾಳಿದಾಸ . ಯಾರೆನ್ನು ನಿರಿ ? ವಿಷ್ಣು ಶರ್ಮರೇ ? 
ಗುರು.--ನಿಷ್ಣು ವೇ. ಮನೆಯಳಿಯ, ನಮ್ಮಸರ್ಣಳ ಗಂಡ. 
ಕಾಳಿದಾಸ. (ಅವನಿಗೆ) ಕೃಮುಗಿದೆ, ನಿಷ್ಣು ಶರ್ಮರೆ. ನೀನು ವಾವೆಯಲಿ 
ಭಾವನಾಗಿರುತ ಅದ ಬಿಟ್ಟು ಕೊಡದಂತಿಂತು | 
ಬೆಳ್ಳಿ ಸಿದಿರಲ್ಲ. ಇದು ತಕ್ಕುದೇ? 
ವಿಷ್ಣು... ನಾ ನಿಮ್ಮ 
ಬೆಳ್ಳಿ ಸಿಜೆ. ತಪ್ಪಾಯ್ತು, ಮನ್ನಿಸಿರಿ. ಅದು ಇರುತ, 
ಸ ನಮ್ಮ] ನು ಬೆಳ್ಳಿ ಸದೆ ನೇರ ನಡೆದಿರಾ? 
ನೀವು WR ತ ಮಾತಾಡಿಸಿದ ಹೊತ್ತು, 
ನಿಮ್ಮಕ್ಕ ನನಗೆ ಈ ಅಣ್ಣಯ್ಯ ಯಾರೆಂದು 
ಏನೆಂದು ಹೇಳಿದರು. ಅಯ್ಯ, ಕನಿಗಳೆ, ನಾನು 
ಭರತಪುರದರಮನೆಯ ಕತೆ ಹೇಳಿದೆನೆ, ಆಗ 
ನೀವು ಯಾರದೊ ಕಥೆಯೆ ಕೇಳುತಿರುವರ ರೀತಿ 


ಕಾಳಿದಾಸ ೯೯ 
» 


ರೆಫ್ಟೆಯನು ಆಡಿಸದೆ ನೊಗವಾಡ ಮುಖಮಾಡಿ 
| ಕುಳಿತಿದ್ದಿರೇ. ಅದು ಸತ್ಯ ಸಚ್ಚರಿತವೆ? 
ಗುರು. (ಅಳಿಯನಿಗೆ) ನಿಷ್ಣು, ನೀ ಅಣ್ಣ ಯ್ಯನಿಗೆ ಹೆಳುತಿಹುದೇನು ? 
ಅದನು ಆಮೇಲೆ ಹೇಳುವೆಯಂತೆ. ಅವನನು 
ಇಲ್ಲಿ ಕಳುಹಿಸು. ನಾನು ಅವನೊಡನೆ ಆಡುವುದು 
ಎರಡು ಮಾತಿದೆ. 
ವಿಷ್ಣು... ಅವರೆ ಇಲ್ಲಿ ಬಂದರು, ಮಾವ. 
(ಕಾಳಿದಾಸನಿಗೆ) ಹೋಗಿ ಅವರೊಡನೆ ಮಾತಾಡಿ ಬನ್ಸಿರಿ. ಬಳಿಕ 
ನಾವು ಒಬ್ಬೊಬ್ಬರನು ಬಾಯ್ಲೆ ಬಂದಂತೆಲ್ಲ 
ಬಯ್ದು ನಾಲಿಗೆಯೆ ಚಸಲವ ಹೆರಿಸಿಕೂಳ್ಳುವ. 
ಕಾಳಿದಾಸ. (ನಗುತ) ಅಂತೆ ಮಾಡುವ. ಈಗ ನನಗೆ ಇದು ಸೋಜಿಗ. 
ಇಷ್ಟು ಹತ್ತಿರದವರು, ಇಷ್ಟು ಬೇಕಾದವರು, 
ನಾ ನಿಮ್ಮ, ನೀವೆನ್ನ, ಈ ಮುನ್ನ ಕಂಡಿಲ್ಲ. 
ನಿಮ್ಮ ಹೆಸರೂ ನನಗೆ ತಿಳಿದಿಲ್ಲ. 
ವಿಷ್ಣು... ಅದು ಅಂಥ 
ಸೋಜಿಗವೆ? ಬೆಳೆವಂದು ನಾ ನಿಮ್ಮ ಊರತ್ತ 
ಬರಲಿಲ್ಲ. ಎಂದಿರಲಿ, ಒಂದೆ ಎಡೆ ಇಬ್ಬರೂ 
ಸೇರಿಲ್ಲ. ಇಂದು ಸೇರಿಹೆವು. ಇದು ಸಂತಸ. 
ಕಾಳಿದಾಸ. __ದಿಟಿನೆ ಸಂತಸ. ಬಂದೆ. (ಎಂದು ಗುರುಪಿನ . 
ಬಳಿಗೆ ಹೋಗುತ್ತಾನೆ.) 
ಗುರು, ಅಣ್ಣ ಯ್ಯ) ನೀನೇನು 
ಆ ದಿವಸೆ ಯಾರಿಗೂ ಏನನೂ ಹೇಳದೆಯೆ 
ನಮ್ಮೆಲ್ಲರನು ಬಿಟ್ಟು ಹೊರಟುಹೋದಡೆಯೆ ಅಪ್ಪ? 
ಆ ದುಃಖದಲಿ ನಿನ್ನ ತಾಯಿ ತಿಂಗಳ ಹಿಂದೆ 
ತೀರಿಕೊಂಡರೆ. ನೀನು, ಅವರ ಪಾಡೇನೆಂದು, 
ನನ್ನ ಪಾಡೇನೆಂದು, ಚಿಂತೆ ಇಲ್ಲೆಂಬಂತೆ 


೧೦೦ ಕಾಳಿದಾಸ 


ಕಣ್ಣಿ ೦ಂದೆ ಮರೆಯಾದೆ. ನೀ ಎಗ್ಗ ನಲ್ಲವೇ | 
ನಾವೆಲ್ಲ ಬಲ್ಲಂತೆ ಕಡುಜಾಣ. ಇಂಥನನು 
ಏನೊ ಕಾರಣನಿದ್ದು ಅಂತು ಗೆಯ್ದಿ ರಬೇಕು. 
ಏನು ಕಾರಣ, ಯಾರಿಗೂ ತಿಳಿಯದಾಯಿತು. 

ಕಾಳಿದಾಸ. ಇದನೆಲ್ಲ ನಾ ನಿಮಗೆ ಏನೆಂದು ಎಂತೆಂದು 
ಇನಿತರಲೆ ತಿಳಿಸುವೆನು. ನನ್ನ ಮನವನು ಹಿಡಿದ 
ತಪ್ಪು ತಿಳಿವಳಿಕೆಯೊಂದಿದನೆಲ್ಲ ಮಾಡಿಸಿತು. 
ಅದು ತಿಳಿದ ಬಳಿಕ, ನಾ ಜಾಣಲ್ಲ ಎಗ್ಗ ನೇ 
ಎಂದು ತಮಗರಿವಾಗುವುದು. ನನ್ನ ತಪ್ಪಿಂದ 
ತಮಗೆ, ತಾಯಿಗೆ ದುಃಖವಾಗುವುದ ತಿಳಿತಿಳಿದೆ 
ಅಂತು ನಡೆದೆನೆ ಎಂದು ಈಗ ಪಶ್ಚಾತ್ತಾಪ. 
ಏನೆಂದು ತಿಳಿಯದೆಯೆ ತಾಯಿ ಕಣ್ಮುಚ್ಚಿದರೆ, 
ಇದು ನನ್ನ ಖೇದನನು ಹೆಚ್ಚಿಸಿದೆ. ಮನೆದೈನ 
ನನ್ನ ಅಪರಾಧಗಳ ಮನ್ನಿಸಲಿ ಎಂದು ಗುರು 
ಅದರೆದುರು ಬೇಡಿರಿ. ತಪ್ಪಾದುದೇನೆಂದು 
ತಿಳಿಯೆದೆಯೆ ನನ್ನ ಮನ್ನಿಸಿ. ಬರುವ ದಿನಗಳಲಿ 
ದೈವ ಕೈಹಿಡಿದು ನನ್ನನು ಒಳ್ಳೆ ದಾರಿಯಲಿ 
ನಡೆಸಲೆಂದಾಶಿಷವ ನೀಡಿರಿ. 

ಗುರು... ನೀಡಿಹೆನು 
ಅಣ್ಣಯ್ಯ. ನಮ್ಮ ದುಃಖಕೆ ನೂಕಿ ನಡೆದಂದು 
ನೀನು ಆ ದುಃಖಕೂ ಹಿರಿದಾದ ದುಃಖದಲಿ 
ನೊಂದು ಬೆಂದಿರಬೇಕು. ಅದ ನೆನೆಜಿನೇ ನನಗೆ 
ನಮ್ಮ ದುಃಖದ ಮಾತು ಮರೆಯುವುದು. ಮನೆದೈವ 
ನಿನ್ನ ನದರಿಂದ ಕಡೆಹಾಯ್ಸಿ ಕರೆತಂದಿಹುದು. 
ಇದೆ ಸಾಕು ನನಗೀಗ. ಹೊರಟು ಹೋದುದು ಏಕೆ, 
ಇದನು ಎಂದಾದರೂ ಮನಬಂದ ದಿನ ಹೇಳು. ' 
ಇಲ್ಲವೇ ಬೇಡ, ಅದು ತಿಳಿಯಲೇ ಬೇಕೆಂದು 


ಕಾಳಿದಾಸ ೧೦೧ 
» 


ನಾನು ಬಯಸೆನು. ಈಗ ನನ್ನ ಒಂದೇ ಬಯಕ : 
ಹಿಂದಾದುದಾಯಿತು, ಇನ್ನು ಬಹದಿನಗಳಲಿ 
ಮನೆಡ್ಸಿವ ನಿನ್ನ ಸುಖದಲಿ ನಡೆಸಲೆನ್ನು ವುದು. 
(ಯತ್ತಿಕ ಒಳಕ್ಕೆ ಹೋಗಿದ್ದು ಹಿಂತಿರುಗಿ ಬರುತ್ತಾನೆ. ಅಣ್ಣನ ಹತ್ತಿರ ಬಂದು) 
ಜುತ್ವಿಕ.--ಅಣ್ಣ, ಅಡಿಗೆರಗುವೆನು. ಅಬಿವಾದಯೇ. 
(ಎಂದು ನಮಸ್ಕಾರಮಾಡಿ ಪ್ರವರ ಹೇಳುತ್ತಾ ನ 
ಗುರು.--ಸಂಜೀವ ಶರದಶ್ಶತಂ. ನಿನ್ನ ಗ್ರ ಹಲಕ್ಷಿ 
ನೀ ಸಾಖ್ಯವಾಗಿರುನೆ ಸರು ಭರತ 
ಯಜಮಾಸನಿ.--(ಬಂದು) 
ಸ್ನಾನ ಆಹ್ಲಿಕಕೆ ಏಳಲಿ ಭಾವ. ನೀವವರ - 
ನೋಡಿಕೊಳ್ಳಿರಿ. ನಾನು ಪೊಜೆಗಣಿಮಾಡುವೆನು. 
ಅಷ್ಟರಲಿ ಅಡಿಗೆಯೂ ಆಗುವುದು. 
ಯತ್ವಿಕ. ಒಳ್ಳಿ ತು. 
ಸ್ನಾನ ಮಾಡುವಿರಂತೆ ಬನ್ನಿ ಅಣ್ಣಾ. 
೪ ಬಂದಿ. 
ಯತ್ಚಿಕ._ (ಕಾಳಿದಾಸನ ಬಳಿಗೆ ಹೋಗಿ) 
ತಾವು ಬರಿ ಕವಿ ಅಲ್ಲ. ಪ್ರಭುಗಳಿಗೆ ಇದನು ನಾ 


ಅರಿಕ ಮಾಡಲೆ? 
ಕಾಳಿದಾಸ... ಈಗಳೇ ಬೇಡ. ಇಷ್ಟರಲೆ 
ಪ್ರಭುಗಳಿಗೆ ನಾನೆ ಅದ ಬಿನ್ನ ವಿಸುವೆನು. 
ಯತ್ನಿಕ.-- ಒಳಿತು. 


(ಗುರು, ಖುತ್ತಿಕ ಒಳಕ್ಕೆ ಹೋಗುತ್ತಾರೆ.) ' 
ಸಾನ೪ 
ಬಗ ಬ ಸಥ ತ 
ಒಡತಿಯ ಮನೆ. ಒಡತಿ ಬಾಗಿಲಲ್ಲಿದಾಳೆ. ಮಾಲತಿ ಹೊರಗಿಂದ ಬರುತ್ತಾಳೆ. 
ಮಾಲತಿ ಹತ್ತಿರ ಹತ್ತಿರೆ ಬಂದಂತೆ ಒಡತಿ ಹಿಂದುಹಿಂದಕ್ಕೆ ಹೋಗುತ್ತಾಳೆ. 


ಮಾಲತಿ. ಏಕೆ ಓಡತೀ, ನನ್ನ ಮಾತನಾಡಿಸದೆ ನೀ 
ಹಿಂದು ಹಿಂದಕೆ ಹೋಗುತಿರುವೆ? ಗುರುತಾಯಿತೇ ? 


೧೦೨ ಕಾಳಿದಾಸ 


ಒಡತಿ... .ಮಾತನಾಡಿದಿರಾವು? ನೀವು ನೀನೇ; ನಿಮ್ಮ 
ಬೆವ್ರನಲ್ಲ? 

ಮಾಲತಿ. ದಿವ್ವ ? 

ಒಡತಿ. ನೀವು ಸತ್ಲಿರಿ ಎಂದು 
ಊರೆಲ್ಲ ಹೇಳಿತೇ? ಸತ್ತವರ ಕಂಡೆನೇ, 
ದೆವ್ರವೆಂದೇ ಅಂಜಿದೆನು. 

ಮಾಲತಿ... ದೆವ್ನ ಅಲ್ಲೆಂದು 
ಈಗ ತಿಳಿಯಿತು ಅಲ್ಲ? ಇ. 

ಒಡತಿ... ತಿಳಿಯಿತು. ಎನವ್ರ, 
ಇತ್ತ ಬಂದಿರುವಿರ, ಯಾವಾಗ ಬಂದಿರಿ? 

ಮಾಲತಿ ಇದೆ ಈಗ. ನಿನ್ನ ಮನೆಯಲೆ ಇರಲು ಬಂದಿಹೆನು. 

ಒಡತಿ... ಅವ್ವ ತಾಯ್ಕಿ ನನ್ನ ರಾಣೆಮ್ಮ , ಈ ಮನೆಗೆ 
ಮ್ರು ಪುಣ್ಯ ಕಾದಿತ್ತೆ ? ಇರ್ರಿ ಅವ್ರ ; ಸಂತೋಷ. 
ಏನು 'ನಗರಿಗೆ ಬಂದ ಪರಿ? 

ಮಾಲತಿ. - ನಾನು ಸತ್ತುದನ್ನು,, 

ಒಡತಿ....ಬಿಟ್ಟಿ ತೆನ್ಸ್ಟಿರಿ ತಾಯಿ.  ಜೀನದಿಂದಿರುವವರು 
ಸತ್ತಕೆನ್ನುವರುಂಟಿ. ಐದು ವರ್ಷದ ದಿವಸ 
ಮಂದಿ ಇದ ನಂಬಿತೇ ಏನೆಂಬ? 

ಮಾಲತಿ. ಒಡತಿ 
ಐದು ವರುಷದ ದಿವಸ ಮನೆಯಿಂದ ಹೊರಗಡೆಗೆ 
ಹತ್ತು ಸಲ ನಾನು ತಲೆಯಿಡಲಿಲ್ಲ. ಇಬ್ಬನೇ 
ನನ್ನ ನೋಡಿದ ಮಂದಿ ನನ್ನ ತಂಗಿ ಎಂದೇ 
ತಿಳಿದರು. ಅರಮನೆಯ ನಮ್ಮ ಜನ, ಎಂತಿರಲಿ 
ಅಳಿಯದಿರು ಮರಳಿ ಬಂದರೆ ಸಾಕು, ಎಂದವರು 
ಸುಳ್ಳು ಸುದ್ದಿಯನು ದಿಟವೆನಿಸಿ ಕಾಪಾಡಿದರು. 

ಒಡತಿ... ಸುಳ್ಳು ಸುಳ್ಳೇ ಆಗಿ, ನೀವು ಸಾನಿರಕಾಲ 


ಬಾಳಿ ಅಲ್ವ. 


ಕಾಳಿದಾಸ 


ಮಾಲತಿ. ಬಾಳಿ? ಈ ಬಾಳು ಸಾನೆ ಸರಿ. 
ಸತ್ತೆನೆನ್ನುವ ಮಾತ ಕೇಳಿದನವಳಿಗೆ ನನ್ನ 
ಕತೆಯೆಲ್ಲ ತಿಳಿದಿಹುದು. 

ಒಡತಿ... ತಿಳಿದಿರುವುದವ್ಹಾ. 

ಮಾಲತಿ.--ನನ್ನಾಣ್ಮ ಏತಕೋ ನನ್ನ ತೊರೆದೋಡಿದರು. 

ಒಡತಿ. -ಅಹುದವ್ವ, ಕೇಳಿದೆನು. : 

ಮಾಲತಿ ಈಗ ನಿಮ್ಮರಮನೆಗೆ 
ಕಾಳಿದಾಸ ಎಂಬ ಹೆಸರ ಕವಿ ಬಂದಿಹರು. 

ಒಡತಿ.- -ಅಹುದವ್ಹ | 

ಮಾಲತಿ. ರಾಮಗಿರಿಯರಮನೆಯ ಗುರುಗಳು 
ಇವರ ರಚನೆಯ ನೋಡಿ, ಇದು ತಮ್ಮ ಅರಗುವರ, 
ಅಣ್ಣ ಯ್ಯ, ನನ್ನ ಕೃಹಿಡಿದವರದೇ ರಚನೆ, 
ಎಂದು ನಿಶ್ಚಯಿಸಿದರು. 

ಒಡತಿ... ಅಂತೆಂಬಿರಾ ತಾಯಿ? 

ಮಾಲತಿ. ಆ ಊಹೆ ಸರಿಯೆ ಎಂಬುದನು ತಿಳಿವುದಕೆ ನಾ 
ಬಂದಿಹೆನು. ನೀನು ಆ ಕವಿಯ ನೋಡಿಹೆಯಲ್ಲ. 

ಒಡತಿ. -ನೋಡಿರುವೆನವ್ವ 


ಮಾಲತಿ ನನ್ನರಸರನು ನೋಡಿರುವೆ? 
ಒಡತಿ,--ನೋಡಿರುವೆ. 

ಮಾಲತಿ.  ಇವರವರೆ? 

ಒಡತಿ.--(ಕ್ಷಣ ತಡೆದು) ಈ ನಮ್ಮ ಕನಿ ತಾನು 


ಯಾರೆಂಬುದನು ನಾನು ಯಾರಿಗೂ ತಿಳಿಸುವುದು 
ಬೇಡ ಎಂದಿರುವರು. ನಾನು ತಿಳಿಸುವುದಿಲ್ಲ 

ಎಂದು ನಾ ಮಾತ ಕೊಟ್ಟಿ ಹೆನು. ಅದ ಮುರಿಯೆನ್ನು 
ಕಾಳಿದಾಸರು ನಿಮ್ಮ ಅರಸರೇ ಎಂಬಿರಾ, 

ನಾನು ಹೇಳುವುದಿಲ್ಲ. ಸಿಮ್ಮರಸ ಎಂದಿರೇ 

ಅಲ್ಲನೆನ್ನು ವುದಿಲ್ಲ. 


೧೦೩, 


೧೦೪ ಕಾಳಿದಾಸ . 


ಮಾಲತಿ... ನಮ್ಮ ಗುರುಗಳ ಊಹೆ 
ಸರಿ ಎಂದು ಆಯಿತು. ಇನ್ನು ನೀ, ನೀ ಕೊಟ್ಟಿ 
ಮಾತ ಮುರಿಯದೆ, ನಿನಗೆ ತಿಳಿದಿರುವ ಸಂಗತಿ 
ಎಲ್ಲವನು ಹೇಳ ಬರುವುದು. ಎಲ್ಲವನು ಹೇಳು. 

ಒಡತಿ.--ಥಿಮ್ಮರಸ ನೀವು ಸತ್ತಿರಿ ಎಂಬೆ ತಿಳಿದಿಹರು, 
ನಾನು ಅವರಿಗೆ ಇದನು ಮೊದಲು ಆರುಹಿದ ವೇಳೆ 
ಅನರು ಮುಖ ಕಟ್ಟರು. ಮನಸಿನಲಿ ಮರುಗಿದರು. 

ಮಾಲತಿ. ಈಗವರು ನನ್ನೊ ಡನೆ ಬಾಳಲೊಪು ವರೆ ಇದ 
ನೀ ಕೇಳಿ ತಿಳಿಯಬಲ್ಲೆಯ ? 

ಒಡತಿ... ಅವ್ವ, ನಿಮ್ಮರಸ 
ಒಬ್ಬ ದೊರೆ ಮಗ ; ನೀವು ದೊರೆ ಮಗಳು. ನಿಮಗಾಗಿ 
ಅಸೆಂ ಈ ಮಾತ ಕೇಳಲು ನಾನು ಯಾರವ್ವ 9 

ಮಾಲತಿ. ನಿನ್ನ ಸಂಕೋಚ ಸರಿ. 

ಒಡತಿ 'ಏನ ಮಾಡಲು ಬಹುದು, 
ನನಗೆ ತೋಚಿದುದ ಹೇಳಲೆ ತಾಯಿ? 

ಮಾಲತಿ. ಹೇಳು. 

ಒಡತಿ. ನಿಳವು ಈ ಅರಮನೆಯ ನೆಂಟರು. ನೀವಿಲ್ಲಿ 
ಬಂದಿಹುದ ರಾಣಿಯವರಿಗೆ ನಾನು ತಿಳಿಸುವೆನು. 
ಅವರು ನಿಮ್ಮನು ರಾಣಿವಾಸದಲಿ ತೆಂಗಿರಿ 
ಎಂದು ಕರೆಯುವರು. ಕರೆಯನು ಒಪ್ಪಿ ಕೂಳ್ಳಿ ರಿ. 
ರಾಣಿ ಬಹು ಒಳ್ಳೆ ಜನ. ತುಂಬ ಜಾಣೂ ಅಹುದು. 
ಅವರಿಗೆಲ್ಲವ ತಿಳಿಸಿ. ಎಂತು ನಡೆಯುವುದೆಂದು 
ಅವರು ಬೆಸಸುವರು. ಅಂತೆಸಗಿರಿ. 

ಮಾಲತಿ. - ಸರಿ, ಒಡತಿ. 
ಇದನೆಲ್ಲ ಗೆಯ ಹೊತ್ತ ಲಿ ನಾನು ಬಂದಿಹುದು 
ಆಣ್ಮನಿಗೆ ತಿಳಿತು ಮತ್ತೊಮ್ಮೆ ಅನರೆತ್ತಲೋ 
ಹೊರಟು ಹೋದರು, . ಏನು ದಮ ; 


ಕಾಳಿದಾಸ 


ಒಡತಿ. ಈ ಮಾತು. 
ಯಾವುದೂ ಯಾರಿಗೂ ತಿಳಿಯಬಾರದು ಎಂದು 
ರಾಜಿಯರ ಬೇಡುವ. ಅನರು ಎಲ್ಲ ಸುಸೂತ್ರ 
ನಡೆವಂತೆ ನೋಡಿಕೊಂಬರು. 

ಮಾಲತಿ. ನಿನ್ನ ಸೊಚನ 
ತೆಕು ಿದೆನಿ .ಸುತಿಹುದು. ರಾಣಿಯನರನು ನೀನು 
ಪಿಸು? ಕಾಣುವೆಯ ? 

ಒಡತಿ. ಕಾಣುವೆನು, ಅಮ್ಮಾಜಿ, 
ನಾ ಹೋಗಿ ಬಹವರೆಗೆ ನೀವಿಲ್ಲಿ ಮರೆಯಲಿರಿ. 


ಸ್ಥಾನ ೫ 


ಇದಾದ ಒಂದು ಗಳಿಗೆಯ ಮೇಲೆ ಉಜ್ಜಯಿನಿ ಅರಮನೆಯಲ್ಲಿ. 


ಮಾಲತಿ. 

ರಾಣೆ. ನಿಮ್ಮ ಕಥೆಯನು ಮೊದಲೆ ಕೇಳಿ ಬಲ್ಲೆನು, ತಂಗಿ. 
ಕೇಳಿ ನಿಮಗಾಗಿ ನಾ ಬಹಳವೇ ಮರುಗಿಹೆನು. 
ಆಣ್ಮ ನೀಗಿದನಾಗಿ ಅಸುನ ತೊರೆದಿರಿ ಎಂದು 
ಜನ ಹೇಳಿದುದ ಕೇಳಿ ತುಂಬ ದುಃಖಿಸಿದೆನು. 
ತಂಗಿ ಜೀನಂತರಾಗಿರುವಿರೇ ಇದನೋಡಿ 
ದುಃಖದಲಿ ಬಹುಪಾಲ ಇಳಿಸಿಕೊಂಡಿಹೆನೀಗ.. 
ಆಣ್ಮ ಏನಾದರೊ ಎಂಬ ಚಿಂತೆಗೆ ನೀವು 
ಈಡಾಗಿ ತೊಳಲುವಿರೆ, ಇನಿತೆ ಈಗಿನ ದುಃಖ... 
ಅದು ಕೂಡ ಇಷ್ಟ ರಲೆ ಇಳಿದು ಹೋಗುವುದೆಂದು 
ಕಾಣುತಿದೆ. ಸ್ಟ ತುಂಬ ಸಂತಸದ ಸಂಗತಿ. 
ಕಾಳಿದಾಸರು ನಿಮ್ಮ ಆಣ್ಮರೇ ಅಹುದೆಂದು 
ಒಡತಿ ಹೇಳುತಲಿಹಳು. ತಾನಾಗಿ ಆ ಮಾತ 
ಹೇಳುವುದು ಸಲ್ಲದು, ನೀವು ಅದ ಹೇಳಿರಲು 
ಅಲ್ಲ ಎನ್ನು ವುದಿಲ್ಲ, ಎನ್ನು ತಿರುವಳು. ಇರುತ, 


೧೦೫ 


ರಾಣಿ, 


೧೦೬ ಕಾಳಿದಾಸ 


ನೀವೆ ಅವರನು ಒಮ್ಮೆ ನೋಡಿ ಆಲ್ಮನೆ ಅಹುದು ' 
ಎಂದು ತಿಳಿಯಲು ನೀವು ಬಯಸುವಿರಿ. 

ಮಾಲತಿ... ಅಹುದಕ್ಕ. 

ರಾಣೆ..._ಕಷ್ಟ ಹರಿವುದರ ಶುಭ ಸೂಚನೆಯೊ ಎಂಬಂದ 
ಇಂದು ಅರಮನೆಯ ಕನಿಗೋಷ್ಠಿ ನೆರೆಯುವ ದಿವಸೆ. 
ಸಂಜೆಯಲಿ ಸಭೆಯ ಭವನದಲಿ ನಮ್ಮರಸರು 
ಗೋಷ್ಠಿ ಇದ ನಡೆಸುವರು. ಕವಿಗಳು, ಪಂಡಿತರು, 
ಎಲ್ಲರೂ ನೆರೆಯುವರು. ಇನರ ಸಲ್ಲಾಸನನು 
ಕೇಳುವರೆ, ಅರಮನೆಯ, ಇನ್ನೆಲ್ಲ ಹಿರಿನುನೆಯ, 
ಹೆಣ್ಣು ಮಕ್ಕಳು ನಾವು ಭವನದಡಗಡೆಗಿರುವ 
ಸೆಜ್ಜೆಯಲಿ ಕುಳಿತಿಹುದು ವಾಡಿಕೆ. ಈ ಸಂಜೆ 
ನಮ್ಮೊಡನೆ ಬನ್ನಿ. ಕವಿ ಕಾಳಿದಾಸರ ಪೀಠ 
ನಾವು ಕುಳ್ಳಿರುವೆಡೆಗೆ ಎದುರಿನಲೆ ಇರುವುದು. 
ನೀವು ಅವರನು ತುಂಬ ಸುಲಭದಲಿ ಚೆನ್ನಾಗಿ 
ನೋಡಲಪ್ಪುದು. ನೋಡಿ ಆಣ್ಮ ಅಹುದೆಂದಿರಿ. 
ಅಮೇಲೆ? 

ಮಾಲತಿ... ನಾನು ಇನಿಶನಿತು ಹಾಡುನೆನಕ್ಕ. | 
ಹಾಡು ಅನಿತೇನಲ್ಲ. ಕಂಠ ಬಹು ಚೆನ್ನೈಂದು 
ಎಲ್ಲರೂ ಹೇಳುವರು. ಮದುವೆಗೂ ಮೊದಲಿನಲಿ 
ಒಂದು ದಿನ ನನ್ನ ಕಂಠವ ಕೇಳಿ ಅರಗುವರ 
ಮರುಳು ಹೋದರು. ಅದೇ ಮದುವೆಯನು ಮಾಡಿಸಿತು. 
ನೀವು ನಿಮ್ಮರಸರಿಗೆ ನಾನು ಬಂದಿರುವುದನು, 
ಏಕೆ ಬಂದಿಹೆನೆಂಬುದನು, ತಿಳಿಸಿ, ಪೂಜ್ಯರು 
ರಾಣಿವಾಸಕೆ ಇವರ ಕರೆತರಲು ಕೇಳಿರಿ. 
ದೊರೆ, ಆಣ್ಮ, ಕುಳಿತೆಡೆಯ ಬದಿಯಲಿಹ ಅರೆಯಲಿ 
ನಾ ಕುಳಿತು ಒಂದು ಗೀತೆಯ ಹಾಡುನೆನು. ಆಣ್ಮ 
ಕಂಠವನು ಕೇಳಿ, ಇದು ತನ್ನ ಸತಿಯದೆ ಕಂಠ 


ಕಾಳಿದಾಸ ಸ 


ಎಂಬಂತೆ ಇರುವುದೇ, ಇದು ಏನು ಎಂತೆಂದು, 
ಚಿಂಕಿಸೆಲೆಬೇಕು. ದೊರೆ ಆಗ ಅವರಿಗೆ ನಾನು 
ಸತ್ತೆ ನೆಂಬುದು ಸುಳ್ಳು, ಜೀವಿಸಿರುವೆನು, ಅವರು 
ನನ್ನ ನೋಡಲು ಒಪ್ಪುವರೆ, ಎಂದು ಕೇಳಲಿ. 
ಒಪ್ಪಿದರೆ ನನಗೆ ತಿಳಿಸಲಿ. ನಾನು ಅವರೆದುರು 
ಸಾರಿ, * ನೀವೆನ್ನ ನೇತಕೆ ತೊರೆದಿರೋ ಕಾಣೆ. 
ಅಪರಾಧನೇನ ಮಾಡಿದೆನೆಂದು ನಾ ನಿಮ್ಮ 
ಕೇಳುವವಳಲ್ಲ. ನಾ ವಿನೆ ಅಪರಾಧನನು 
ಮಾಡಿದ್ದರೆಯು ಅದನು ಮನ್ನಿಸಿರಿ. ನಿಮ್ಮೊಡನೆ 
ಬಾಳಲೆನಗನುಮತಿಯ ನೀಡಿರಿ,” ಎಂದವರ 
ಬೇಡುವೆನು. ನೀಡಿದರೆ ಸಂತೋಷ. ನೀಡರೇ 
ತುಟಿಯ ತೆರೆಯದೆ ಅವರ ಅಡಿಮುಟ್ಟಿ ಕೈಮುಗಿದು 
ಹಿಂದಿರುಗಿ ನನ್ನ ಅಣ್ಣ ನ ಮನೆಯ ಸಾರುವೆನು. 
(ಎನ್ನುತ್ತಾ ಬಿಕ್ಕಿಬಿಕ್ಕಿ ಅಳುತ್ತಾಳೆ.) 
ರಾಣಿ.--ಅಳಬೇಡವೇ ತಂಗಿ ; ಅಳಬೇಡ ನನ್ನಮ್ಮ. 
ಕತ್ತಲಳಿಯಿತು ; ಬೆಳಕು ಕಾಣುತಿದೆ; ಈ ವೇಳೆ 
ನೀನತ್ತು ನನ್ನನೂ ಅಳಿಸುವುದೆ? ಬಾರಮ್ಮ, 
ಕಣ್ಣ ನೊರಸಿಕೊ. ಎಲ್ಲೊ ಹೋಗಿದ್ದ ನಿನ್ನಾಣ್ಮ 
ಬಂದುದಾಯಿತು. : ಬಂದವರು ನಿನ್ನ ಆಣ್ಮನೇ | 
ಎಂದು ತಿಳಿಯಲು ನೀನು ಇನ್ಲಿಗೈದಿಹುದಾಯ್ತು. 
ಬಂದವರು ಅಣ್ಮನೇ ದಿಟ ಎಂದು ತಿಳಿದಾಯ್ಕು. 
ಇನಿತು ಒಳ್ಳಿ ತರಿಂದ ಕಾಣದೇ, ಮುಂದೆಯೂ 
ಒಳ್ಳಿ ತೇ ಅಹುದೆಂದು? ನಾಳೆ ಮುಗಿವುದು ನಿನ್ನ 
ಏಕಾಕಿ ಬಾಳುವೆಯ ವನವಾಸ. ಭಾರತದ 
ದುಷ್ಯಂತ ಸತಿ ಶಕುಂತಲೆಯನೂನ್ಸಿದನೆಂತ್ಕು 
ಅಂತು ನಿನ್ನರಸ ನಿನ್ನನು ನಾಳೆ ಒಪ್ಪುವನು. 
ಇರುತ, ಈ ಒಂದು ಮಾತನು ಹೇಳಲೇ ಬೇಕು. 


೧೦೪ ಕಾಳಿದಾಸ 


ಮಾಲತಿ. -ಮಾತು? 

ರಾಣಿ. ಇದು. " ಆಣ ನನು ಒನ ಮ್ಮ ಬೇಡುವೆನು, 
ಅವನು ಒಪ್ಪನೆ, ಮರಳಿ ತುಟಿ ಬಿಚ್ಚ ದಡಿಗೆರಗಿ. 
ಕೈಮುಗಿದು ಹೋಗುವೆನು,? ಲಃ ಅದು ತಪ್ಪು. 
ಒಮ್ಮೆಗೇ ಒಪ್ಪದಿರೆ ಸೋತೆನೆಂದೆನಬೇಡ. 
ಇನಿಯ, ಸೀನಿಂತೆಸಗೆ ನನಗಿನ್ನು ಗತಿಯೇನು, 
ಎಂದು ಕಣ್ಣಿ (ರಿಕ್ಕಿ ಮನಕರಗುವನೆ ನೋಡು. 
ಪ್ರ ಚೆಲುವು. ನಯದ ನುಡಿ, ಜೊತೆಗೆ ಕಣ್ಣಲಿ ನೀರು, 
ಇನಿತನೂ ನೋಡಿ ಮನಕರಗದಿರಬಲ್ಲನೇ 
ಯಾವನೇ ಗಂಡು? ನಾನಿನಿತ ಹೇಳಲು ಬಲ್ಲೆ ; 
ನಾ ನಿನ್ನ ಆಣ್ಮನಾಗಿರೆ ಇವಕೆ ಸೋತೇನು ; 
ಬಾ, ಇನಿಯೆ, ಎಂದು ನಿನ್ನನು ಅಫ್ಪಿಕೊಂಡೇನು. 
(ಎಂದು ಅವಳನ್ನು ಅಪ್ಪಿ ಕೊಳ್ಳುತ್ತಾ ಳೆ, ಮಾಲತಿ ಸ್ವಲ್ಪ ನಗುತ್ತಾಳೆ.) 
ನಗುವೆಯಾ ? ನಗು ತಾಯಿ, ನಿನ್ನ ಅಳು ಈ ತಣನವೆ 
ಬತ್ತಿ ರಲಿ. ನಗೆ ಸದಾ ಮುಖದಲ್ಲಿ ಆಕಂರಳಿ. 

ಗೊತ್ತುಗಾತಿ... (ಬಂದು) ಅಮ್ಮಾಜಿ 

ರಾಣೆ... ವ ? 

ಗೊತ್ತುಗಾತಿ. ಪ್ರಭುಗಳ ಮಹಾಕಾಳ : 
ಕ್ಷೇತ್ರ ದಧಿಕಾರಿಗಳು ಏನೊ ಅಪ್ರಣೆ ಜೇಡ 
ಹೇಳಿಕಳುಹಿದರಂತೆ. ಪ್ರಭುಗಳು ಇದೇ ಈಗ 
ಅತ್ತ ಬಿಜಮಾಡಿದರು. ಸಂಜೆಗ್ಳೆ ತಹರಂತೆ. 
ನಡುಹಗಲ ಆರೋಗಣೆಯನಲ್ಲೆ ನಡಸುವರು. 

ರಾಣಿ__ಅಂತೆ? ಒಳ್ಳಿ ತು. ಈಗ ಊಟದ ಮುನ್ನ 
ಅವರನಿಲ್ಲಿಗೆ ಕರೆದು, ವಿಷಯವೆಲ್ಲವನರುಹಿ, 
ನಾಳೆಯದು ಏರ್ಪಾಡ ಮಾಡ ನಾ ಬಯಸಿದೆನು. 
ಪ್ರಭು ಮನೆಯಲಿಲ್ಲ. ಕನಿಗೋಷ್ಠಿ ಮುಗಿದಿರೆ ಬಳಿಕ 
ಅವರ ಬರಮಾಡಿ ಇದನೆಲ್ಲ ಬಿನ್ನನಿಸುವೆನು. 


ಕಾಳಿದಾಸ ೧೦೯ 


(ಬೆಳೆದ ಹುಡುಗಿ ಕುಮಾರಿ ಮಾಧವಿ ಬರುತ್ತಾಳೆ. ಅವಳು ರಾಣಿಯ ಎರಡನೆಯ 
ಗಳು.) 
)ಧವಿ.ವಿನಮ ನೀ ನನ್ನ ಬೆಳಗಿನಿಂದಿದುವರೆಗೆ 
ಒಮ್ಮೆಯೂ ಹತ್ತಿ ರಕ ಕರೆದಿಲ್ಲ. 
ರ | ಅಕ್ಕಯ್ಯ 
ಬಂದಿಹುದು ಕಾಣದೇ? ಹಿರಿಯರಿಗೆ ಕೈಮುಗಿ. 
ಧವಿ.--ಕೃಮುಗಿದೆ ಅಕ್ಟಯ್ಯ. | | 
ಲತ. ನಿನಗೆ ಶುಭ ಬಯೆಸುವೆನು, 
ತಂಗ್ಯಮ್ಮ. ಅಕ್ಕ ಇವಳರಮನೆಯ ಕೆರಿಮಗಳೆ ? ಈ 
--ಅಹುದನ್ಮು. ಕ ಅನುಜಪುರದರನುನೆಯ 
ಹೊಕ್ಕಳು... ಅವಳತ್ತ ನಡೆದಳೋ, ಇವಳಿಲ್ಲಿ 
ತಾನೊಬ್ಬಳೇ ಅದೆ ಎಂದು ಕೊರಗುತಲಿಹಳು. 
ಎಲ್ಲ ಹೊತ್ತಲು ನನ್ನ ಜೊತೆಯಲಿರು ಎನ್ನುವಳು. 
ಬೆಳೆದನಳು ಎಳೆಯ ಮಗು ಎಂಬಂತೆ ಆಡುವಳು. 
ಲತಿ.__-ಇವಳಿಗೂ ಮಡುವೆ ಮಾಡಿರಿ. 
ತೆ ಮಾಡಬೇಕೆಂದು 
ನೋಡಿಜಿವು ತಾಯಿ. ವರ ಯಾರೆಂದು ಬಲ್ಲಿರಾ? 
ಲತಿ,--ಇಲ್ಲ. ಯಾರೆಂಬಿರಿ? 


ಜಿ | ನಿಮ್ಮಣ್ಣ. | 
)ಲತಿ.- $e ಒಳ್ಳಿತೇ [ 

_ ಅವರ ಕೇಳಿರಿ. 

ಹ ಕೇಳಿ ಆಯ್ತಮ್ಮ. ಅವರದಕೆ 


ಟಿ ಸದ್ಯ ದಲಿ ಒಂದು ಕಾರಣ, ನನ್ನ ಮನಸಿಗೆ 

ಸ ವಲ್ಲೆ ಇದೆ. ಕಲವು ದಿನ ಕಳಿಯಲ್ಲಿ. 
ನದೆವರಿಗೆ ತಾವು ಕಾದಿರೆ, ತಮ್ಮ ಕುನರಿಯನು 
ಮದುವೆಯಾಗುವುದ ನಾ ಭಾಗ್ಯ ಹಡೆಡಿಸುವೆತ್ಕು' 
ಎಂದು ಉತ್ತರನ ಕಳುಹಿಡರು. ದೊರೆ ಇದ ಕೇಳಿ, 


೧೧೦ ಕಾಳಿದಾಸ 


ಸೋದರಿಯ ಸಾವಿಂದ ತುಂಬ ಮನನೊಂದಿಹರು, 
ಕೆಲಕಾಲ ಕಳೆಯಲೆಂದರು. ಅಂತು ಆ ಮಾತು 
ಅಲ್ಲೆ ನಿಂತಿತು. 

ಮಾಲತಿ. “ಅಣ್ಣ ಇದರ ಮಾತನೆ ನನಗೆ 
ಇದುವರೆಗೆ ತಿಳಿಸಿಲ್ಲ. ಊರ ಸಾರಿದ ಒಡನೆ 
ಮದುನೆ ಆಗೆಂದನರ ಒತ್ತಾಯಸಡಿಸುವೆನು. 

ರಾಣಿ. —ನಿಮ್ಮ ಕುರಿತಾ ಸುದ್ದಿ ಸುಳ ಳ್ಳ ಎಂಬುದರಿಂದ 
ಮತ್ತೊಮ್ಮೆ ಅವರ ಕೇಳಲು ನಮಗೆ ಅನುವಾಯ್ತು. 
ನಿಮ್ಮ, ನಿಷಮದಿ ನಾನು ಈಗ ಹೇಳಿದ ಮಾತು 
ಸರಿ ಅಲ್ಲ? 

ಮಾಲತಿ. ಸರಿ ಅಕ್ಕ. 

ರಾಣಿ. ಬನ್ಸಿ, ಮುಂದಿನ ಮಾತು 
ಮತ್ತೇನು ಇರಬಹುದು ಅದನೆಲ್ಲ ಆಡುವ. 


ಸಾನ ೬ 
ಇ 
ಯತ್ತಿಕೆನ ಮನೆ. ಒಂದು ಕೋಣೆ. ಆ ಸಂಜೆ ಕೋಣೆಯಲ್ಲಿ ವಿಷ್ಣು, 
ಅಪರ್ಣಾ ಇದಾರೆ. ಅಪರ್ಣಾ ಅಳುತ್ತಿದಾಳೆ. ಬಾಗಿಲ ಹೊರಗಿಂದ ಯಜಮಾನಿ, 
ಯಜಮಾನಿ... ಏನೊ ವಿಷ್ಣು, ನಿನು ಹೆಂಡತಿಯನಳಿಸಿದೆಯ ? 
ಏನು ಹೇಳಿದೆ? ಒಳಗೆ ಬರಲೇನೊ? 
ನಿಮ್‌ ಬನ್ನಿರಿ, 


ಯಜಮಾನಿ. ಏನೋ ಅಪ್ರ. ಎಷ್ಟೊ ದಿನ ಕಾಣದೆ 
ಒಬ್ಬರೊಬ್ಬರ ಇಂದು ಕಂಡಿಹಿರಿ. ಕಂಡವರು 
ಸಂತೋಷದಲಿ ಎರಡು ಮಾತನಾಡುವುದು ಸರಿ. 
ಹೆಂಡರನು ಅಳಿಸುವುದೆ ? 

ವಿಸ್ಣು.-- ಹೆಣ್ಣು ಅವಳಳಬಹುದು. 
ಗಂಡು ಅಳುವಂತಿಲ್ಲ.. ಎಂದೆ ನಾ ಅಳಲಿಲ್ಲ. 


ಕಾಳಿದಾಸ 


ಿಜಮಾನಿ, ಗಂಡ ಅಳುವಂತೆ ನೀ ಏನ ಮಾಡಿದೆ ಮಗಳೆ? 
(ಅಪರ್ಣಾ ಏನೂ ಹೇಳುವುದಿಲ್ಲ.) 
ನ್ನು. ನೋಡಿ, ನಿಮ್ಮೊಡನೆಯೂ ಇವಳದು ಅದೇ ಹಠ. 


ಮೂಗ ತುದಿಯಲಿ ಕೋಪ. ಮಾತೆಲ್ಲ ಮೊನೆ ಮಾತು. 


ಒಳ್ಳೆ ಮಾತೆಲ್ಲಕೂ ಪ್ರತಿ ಕೆಟ್ಟವೇ ಮಾತು. 

—ನಿನಾಯಿತೇ ಅಸರ್ಣಾ? ನನಗ್ಗ ಹೇಳಮ್ಮ. 

ರರ್ಣಾ. ನೋಡಿ ಚಿಕ್ಕಮ್ಮ. ವರ್ಷವಷಣಿಫ್ನ ದಿವಸ 
ಸತ್ತೆಯಾ ಬದುಕಿಹೆಯ ಎಂದು ಕೀಲ ಗಂಡ 
ನಿಮ್ಮ ಮಗ ಉದಯದಲಿ ನಾವು ಬಂದೆನೆ ಆಗ 
ನನ್ನ ಕಂಡವರು ಮಧ್ಯಾಹ್ನ ವೆಲ್ಲವು ಎಲ್ಲೊ 
ಹೋಗಿದ್ದು ಇದೆ ಈಗ ಬಂದಿಹರು. ಬಂದವರು 
ಇಕೊ ನಿನಗೆ ಈ ಒಡನೆ ಈ ಸೇಲೆ ಎಂದಿವನು 
ನನ್ನೆದುರು ಹರಡಿಹರು. ನೋಡಿ ಈ ಗಂಡನಿಗೆ 
ನಾನು ಹೆಂಡಿರು ಬೇಡ. ನನ್ನ ಸೇಲೆಯೆ ಸಾಕು. 
ಇವರಂತೆಯೇ ಹೆಂಡಿರಾಗಿ ನಾ, “ ನೀ ಬೇಡ, 
ನೀ ತರುವ ಸೇಲೆ ಒಡನೆಗಳಿರಲಿ,” ಎನಬೇಕು. 

ಕ್ಲಿ. ಎಲೆ ಹುಡುಗಿ, ನಾ ನಿನ್ನ ಜೊತೆಯಲೇ ಕುಳಿತಿದ್ದೆ, 
ಇವನು ತರುವುದು ಎಂತು p ಅತ್ತೆ, ಇವಳಿಗೆ, 

 ಹೆಂಡಿರಾದವಳು ಗಂಡನ ಬಳಿಗೆ ನರಾ 

ಎಷ್ಟು ಒಳ್ಳೆಯದು, ಅದರಿಂಬೆಷ್ಟು ಲಾಭ ಇದೆ, 
ಇದು ಎಲ್ಲ ತಿಳಿಯಲಿ, ಎಂದು ಯೋಚಿಸಿ ನಾನು 
ಸೇಲೆ ಒಡವೆಗಳ ತರಲೆಂದು ಪೇಟಿಗೆ ಹೋದೆ. 
ಇದು ತಪ್ಪೆ? ಈ ಅಸ್ಪರಾಣೆ.... 

ಜಮಾನಿ.. ಅಸ್ಪರಾಣೆ? . 
ಏನೊ ಅದು? | 

ರ್ಹಾ.-- ತುಂಬು ಅಕ್ಕರೆಯಿಂದ ನಿಮ್ಮಳಿಯ 


೧೧೨ ಕಾಳಿದಾಸ 


ನನ್ನ ಹೆಸರಿಗೆ ಕೊಡುನ ರೂಪು. ಅಪರ್ಣಾ 
ಅಸ್ಸರಾಣೆ. 
ಯಜಮಾನಿ.--ಅಯ್ಯೊ, ನಿಷ್ಣು, ನಿಕೋ ನೀನು 
ಎಷ್ಟೊ ವರ್ಷದ ಮೇಲೆ ಹೆತ್ತಿರಕೆ ಬಂದಿರುವ 
ಹೆಂಡತಿಯನಿಂತೆಲ್ಲ ಕೊಂಕು ನುಡಿಗಳ ನುಡಿದು 
ನೋಯಿಸುತ ಇರುವುದು ? ಒಳ್ಳೆ ಮಾತಾಡಸ್ಸ. 
ವಿಸ್ಣು.--ಒಳ್ಳೆ ಮಾತಾಡೆಂದು ಮೊದಲು ಅನಳಿಗೆ ಹೇಳಿ. 
ಯಜಮಾನಿ.__ಅವಐಳೇನು ಹೇಳಿದಳೊ ? 


ವಿಷ್ಣು... ಏನನ್ನು ಹೇಳಿಲ್ಲ? 
ವಿದ್ಯೆಯಿಲ್ಲದ ಪ್ರಾಣಿ. ಆಚಾರ ಬಿಟ್ಟಿ ವನು. 
ಜೂಜಾಡುನವನು. 

ಯಜಮಾನಿ. ಜೂಜು ? 

ವಿಷ್ಣು. ಹೌದು ; ಜೂಜತ್ತೆ. 


ಹಣ ಗಳಿಸೆಬೇಕೆಂಡು ನನ್ಮ ವೃತ್ತಿಯ ಬಿಟ್ಟು 
ಬೇಹಾರದಲಿ ಸೇರಿದವನು, ಇನ್ನೇನೇನೊ 
ನಾನು ಮಾಡಿದ ತಪ್ರನೆಲ್ಲ ಒಕ್ಳಣೆಯಾಗಿ 
ನನಗಿವಳು ಹೇಳುವಳು. ಹೇಳುವುದು ಸುಳ್ಳಲ್ಲ. 
ನೋಡಿ ಅತ್ತಿ, ನಾನು ಹಾರುವರ ಹುಡುಗ ದಿಟ. 
ಆದರೋ ಓದಿನಲಿ ಬರಹದಲಿ ನನಗೇನೊ 
ರುಚಿ ಹುಟ್ಟಿ ಲಿಲ್ಲ. ನಮ್ಮಸ್ಸ ಅರಮನೆ ಮಣಿಯ, 
ಲೌಕಿಕರು. ಪೂರ್ನ ಪಶ್ಚಿಮ ದಿಸೆಗೆ ಮುಖಮಾಡಿ 
ಪದ್ಮಾಸನಾಸನ ಸುಖಾಸೀನನಾಗಿರುತ 
ಕಯ ಬೆರಳಿಂದ ಮೂಗಿನ ಹೊಳ್ಳೆಗಳ ಮುಚ್ಚಿ 
ಪ್ರಾಣನನು ಯಮಮಾಡಿ.... 
ಯಜಮಾನಿ... ಯಮಮಾಡಿ? ಏನೊ ಅದು. 
ಆಸರ್ಣಾ.--ತಾನು ಪ್ರಾಣಾಯಾಮ ಮಾಡುವನು ಅಲ್ಲೆಂದು 
ಅದನು ಯನು ಎನ್ನು ವನು ಚಿಕ್ಕವ್ವ. 


8] ಕಾಳಿದಾಸ ೧೧೩ 


ಯೆಜಮಾನಿ. ಎಲ ಹುಡುಗ! 
ವಿಷ್ಣು. --ಹೌದಕ್ತಿ. ನೂರು ಪ್ರಾಣಾಯಾಮನನು ಮಾಡಿ 
ಹೊತ್ತ ನೂಕುವ ಮಾರ್ಗ ಒಳ್ಳಿತೆನ್ಸಿಸಲಿಲ್ಲ. 
ಊರ ಬೇರೆಯ ಹುಡುಗರೊಡನೆ ಆಟಕೆ ಸೇರಿ 
ಜೂಜಾಡುವುದ ಕಲಿತೆ. ಹುಡುಗ ಕೆಡುವನೆ ಎಂದು 
ಭಯಪಟ್ಟ ಅಮ್ಮ , ಇವನಿಗೆ ಮದುವೆ ಮಾಡುವ, 
ಒಳ್ಳೆ ದಾರಿಗೆ ಬರುವನೇನೊ ಎಂದಣ್ಣ ನನು, 
ನನ್ನ ಮಗನಿಗೆ ನಿನ್ನ ಮಗಳ ಕೊಡು, ಅಣ್ಣಯ್ಯ, 
ಎಂದು ಬೇಡಿದಳು. ಅಹ, ಸೋಡೆರಳಿಯೆನಿಗಿಂತ 
ಒಳ್ಳೆ ವರ ಉಂಟಿ ಎಂದರು ಮಾವ. ಇಬ್ಬರೂ 
ಸೇರಿದರು. ಅಹುದಹುದು ಎಂದರು. ನನ್ನನ್ನು 
ಇವಳ ಕೊರಳಿಗೆ ಉರುಳು ಹಾಕಿದರು. ' ನಾನೇನು 
ಉರುಳಾಗಬೇಕೆಂದು ಬಯಸಿದೆನೆ? ಹಿರಿಯರು, 
ಹುಡುಗಿ ತಂದೆಯ ಬಿಟ್ಟು ಬಂದಳೇ ಆ ತಂದೆ 
ದಿಕ್ಶಿಲ್ಲದಾಗುವರು, ಅದರಿಂದ ಹುಡುಗನೇ 
ಇವರ ಮನೆಯಲಿ ನಿಲ್ಲುವುದು ಚೆನ್ನ ಅಹುದೆಂದು 
ಮಾತಾಡಿಕೊಂಡಿದ್ದರಂತೆ. ನನಗಿದ ಅಮ್ಮ 
ಆ ಮೇಲೆ ಹೇಳಿದಳು. ನಾ ಒಸ್ಪಲಿಲ್ಲತ್ತೆ. 
ಜೂಜಾಟ ಆಡಿಯೂ ನನ್ನ ಊರಲೆ ನನಗೆ 
ಹೊತ್ತು ಕಳೆವುದು ಕಷ್ಟವಾಗಿತ್ತು. ಮೇಲಾಗಿ 
ಜೂಜಾಟ ಅಲ್ಲಿ ಹಿರಿ ಅಸರಾಧವೇನಲ್ಲ. 
ನನ್ನ್ನ ಊರನು ಬಿಟ್ಟು ರಾಮಗಿರಿ ಗುರುಮನೆಗೆ 
ಹೋದಿನೇ ಗುರುಮನೆಯ ಅಳಿಯ ಜೂಜಾಡುನುದೆ? _ 
ಕೂಡದು. ಜೂಜಿಲ್ಲ. ಮೂಗ ಹಿಡಿಯುವುದಿಲ್ಲ. 
ನನ್ನ ಗತಿ? ನಾನಲ್ಲಿ ಬಹುದಿಲ್ಲ ವಿಂದೆನು. 
ಮಾವ ಏನೂ ಹೇಳಲಿಲ್ಲ. ಹೆಂಡತಿ ಇವಳು, 
ಚಿಕ್ಕಂದಿನಿಂದಲೂ ನೀ ನನ್ನ ನೋಡಿರುವೆ, 


೧೧೪ ಕಾಳಿದಾಸ. 


ನಾನೆನಲು ನಿನಗೆ ದುರ್ಲಕ್ಷ್ಯ, ಆಸೆಯೆ ಇಲ್ಲ, 
ಎಂದು ಮೂದಲಿಸಿದಳು. ಇಂಥ ಮಾತನು ಕೇಳಿ 
ಸಾಕಾಗಿ ನಾನು, ನಮ್ಮೂರ ಬೇಹಾರಿಗರು 
ಹಿರಿಯರೊಬ್ಬರು, ನೀನು ನಮ್ಮ ಕೆಲಸವ ಕಲಿತು 
ಉಜ್ಜ ಯಿಠಿಯನು ಸೇರು, ಕೈತುಂಬ ಹಣ ಬಹುದು, 
ಎಂದು ಹೇಳಿರಲು, ಇದು ದೇವರೇ ತೋರಿಸಿದ 
ದಾರಿ ಎಂದೆನು... ಊರ ತೊರೆದೆನು. ನಗರಿಗೆ 
ಬಂದುಬಿಟ್ಟಿನು. ಕೇಳಿ ಬೇಸರಾಯಿತೆ ಅತ್ತೆ? 
ಯಜಮಾನಿ. ಇಲ್ಲಪ್ಪ ; ನಿಷ್ಣು, ನೀ ಸಬ್ರ ಪಾಡಿದ ನೀನು 
ಎಂದಾದರೂ ನಿನ್ನ ಹೆಂಡತಿಗೆ ಹೇಳಿದೆಯ ? 
ವಿಷ್ಣು. ಇಲ್ಲ, ಅತ್ತೆ. 
ಯಜಮಾನಿ. ಅಸ್ಸ, ಹೇಳಬೇಕಾಗಿತ್ತು. 
ಹೇಳದಿದ್ದದು ತಪ್ಪು, ಕಂಡೆಯಾ? ನನಗಲ್ಲ 
ನಿನ್ನ ಹೆಂಡತಿಗೆಂದು ಉಳಿದ ಮಾತನು ಹೇಳು. 
ಮಗು ಅಸರ್ಣಾ, ನಿನಗೆ ಇನಿತೆಲ್ಲ ತಿಳಿದಿತ್ತೆ ? 
ಅಪರ್ಣಾ. ಇಲ್ಲ ಚಿಕ್ಕಮ್ಮ. : ಹೇಳದೆ ಹೇಗೆ ತಿಳಿಯುವುದು ? 
ವಿಷ್ಣು. ಅದು ದಿಟಿನೆ. ಇರುತ, ಕೇಳದೆ ಹೇಗೆ ಹೇಳುವುದು? 
ಏನನಾದರು ಹೇಳ ಹೋದೆನೆನ್ನಿರಿ, ಅತ್ತೆ, 
ಇವಳು ಏನಾದರೂ ಬಿಸಿ ಮಾತನಾಡುವಳು, 
ನನ್ನ ಬಾಯ್ಮುಚ್ಚುವಳು. ಆಯಿತೇ, ಕೇಳಿರಿ. 
ಉಜ್ಜ ಯಿನಿಯನು ಸೇರಿ, ಬೇಹಾರ ಜೂಜಾಟ 
ಎರಡರಲಿ ಮುಳುಗಿದೆನು. ತುಂಬ ಹಣ ಗಳಿಸಿದೆನು. : 
ಯಜಮಾನಿ. -ಬೇಹಾರ ತಂದ ಹಣ ಜೂಜಿನಲಿ ಹೋಯ್ತಲ್ಲ? 
ವಿಷ್ಣು. ಇಲ್ಲ, ಅತ್ತೆ. ನನಗೆ ಬೇಹಾರ ತಂದಂತೆ 
ಜೂಜು ಸಹ ಹಣವ ತಂದಿತು. ಒಂದದೃಷ್ಟ ಇದು. 
ಉಳಿದವರು ಹತ್ತು ಆಟವ ಸೋತು ಒಂದರಲಿ 
ಗೆಲುವರು. ನಾನು. ಹತ್ತಾಟದಲಿ ಗೆದ್ದವನು 


ಪಾಳಿಬಾಸ p ೧೧೫ 


ಒಂದರಲಿ ಸೋಲುನೆನು. ಇದು ಎಷ್ಟು ಆಯಿತು, 
ಜೊತೆಯ ಜನ, ನೀನು ಆಹದೆ ಕುಳಿತು ನೋಡುತಿರು, 
ನಿನಗೆ ಪರಿಹಾರ ತೆರುವೆವು, ಎಂದು ಹೇಳಿದರು. 
ಗೆದ್ದೆ ಎಂದೊಂದಿಷ್ಟು, ಸರಿಹಾರ ಒಂದಿಷ್ಟು, 
ಬೇಹಾರದಲಿ ಬಂದ ಹಣ ಇನ್ನು ಮತ್ತಷ್ಟು, 
ತುಂಬ ಸೇರಿತು. ನನ್ನ ಬೇಹಾರಿ ಹಿರಿಯನನು, 
ಹಣವ ಕುಡಿಕೆಯಲಿರಿಸಬೇಡ, ನನ್ನ ದೊ, ಬೇರೆ 
ಧನಿಯದೋ, ಕ್ಸಗೆ ಕೊಡು, ಹೊನ್ನು ಮರಿ ಹಾಕುವುದು, 
ದಿನಕಳೆದು ಹಣಕೆ ಚುಂಗಡಿ ಸೇರಿ ಚುಂಗಡಿಗೆ 
ಮತ್ತೆ ಚುಂಗಡಿ ಸೇರಿ ನಿನ್ನ ಹಣ ದುಸ್ಭಟ್ಟು 
ತಿಸ್ಸಟ್ಟು ಚೌಸಟ್ಟು ಬೆಳೆಯುವುದು, ಎಂದನು. 
ನನ್ನ ಹಣನನು ಅನನ ಕ್ಪ್‌ಗೆ ಕೊಟ್ಟೆ ನು ಅತ್ತೆ. 
ಅದು ಬೆಳೆದು ಇವಳು ಬರಲೆಂದು ಕಾಯುತಲಿತ್ತು. 
ಯಜನೂನಿ. ಅಯ್ಯೊ ಮಗು, ಎಂಥ ಒಳ್ಳೆಯ ಹುಡುಗನೋ ನೀನು! 
ವಿಷ್ಣು. ಒಳ್ಳೆಯವನೇ ಅತ್ತೆ? ನಿಮಗೆ; ಇವಳಿಗೆ ಅಲ್ಲ. 
ಇವರೂರ ಜನ ತಮ್ಮ ಗಿರಿಯ ತಲೆಯಲಿ ಒಮ್ಮೆ 
ಯಕ್ಷನೊಬ್ಬನು ಇದ್ದ ಎಂದು ಹಳೆದಿನದ ಕತೆ 
ಒಂದ ಹೇಳುವರತ್ತೆ. ಇವನು ಈ ಗಿರಿಯಲ್ಲಿ; 
ಹೆಂಡಿರೋ ಅಲಕೆಯಲಿ. ಇವನಿಲ್ಲಿ ನನೆದನು ; 
ಅವಳಲ್ಲಿ ನನೆದಳು. ಅವನಂತೆ ನಾನಿಲ್ಲಿ 
ಹೆಂಡತಿಯ ಬಿಟ್ಟೊಬ್ಬ ನನೆನನೆದು ನನೆಡೆನು, 
ನಾನಿಲ್ಲ ಎಂದಿವಳು ಊರಿನಲಿ ನನೆದಳೇ ? 
ಅಸರ್ಣಾ. ನಾ ನನೆಯಲಿಳ್ಲಿ ೦ಬ. ನೀನು ನವೆದುದು ದಿಟನೆ ? 
ನಿನ್ನ ನೋಡಿದರೆ ನನೆದಂತೆ ಕಾಣುತಲಿಲ್ಲ. 
ನಿಸ್ಣು.--ನಿನ್ನ ಕಣ್ಣಿಗೆ ನಾನು ಸೊರಗಿಹುದು ಕಾಣದು. 
ಇನ್ನಷ್ಟು ನವೆಯೆಲಿಲ್ಲೇಕೆ ಎನುತಿಹೆ ನೀನು. 
ಮೇಲಾಗಿ ಅತ್ತೆ. ನಾನಾಗಾಗ ಬಂದಾಗ 


೧೧೬ ಕಾಳಿದಾಸ 


ತಿನಲಿತ್ತು ನನ್ನನೆ ಪ್ರಿ ತುಂಬುವಂತೆಸಗಿದರು. 

ಇನ್ನೊ ಂದು ಹಾ ಇವಳು, ಈ ಒಡವೆ 

ಸೇಲೆಗಳು ಜೂಜ ಹಣದಿಂದ ಬಂದವು, ಅಂಥ 

ಕೆಟ್ಟ ಹಣ ತಂದಿರುವ ಒಡವೆಗಳ ನಾ ಒಲ್ಲೆ, 

ಎನ್ನು ತಿರುವಳು. ಯಾವ ಮಾತು ಇದು? ದನಿಯೆತ್ತಿ 

ಮಂತ್ರಗಳ ಹೇಳಿ ಸಂಪಾದಿಸಿದ ಹಣ ಒಳ್ಳೆ 

ಹಣ ; ಜೂಜಿನಲಿ ಗೆದ್ದ ಹಣ ಕಟ್ಟ ಹಣ. ಏಕೆ? 

ನತರದು ಮಾತು ಇದು? ಮಂತ್ರವನು ಗುಣಿಗುಣಿಸಿ 

ತಂದ ಹಣ ತಾನು ಪರಿಶುದ್ಧ ಧನ ಎಂದೊಂದು 

ಸಟ್ಟ್ರಿಯನು ಕಟ್ಟಿ ಕೂಂಡಿರುವುದೇ ? ಜೂಜ ಹಣ 

ನಾ ಕಟ್ಟ ಹಣ ಎಂದು ಮುಖ ಮರೆಸಿಕೊಳ್ಳು ವುದೆ 9 

ಜೂಜ ಹಣ ಕಟ್ಟ ಹಣ ಏಕೆ? ಆ ಆಟದಲಿ 

ಜಾಣೋ ಅದೃಷ್ಟವೋ ಗೆಲವ ತರುವುದು. ಗೆಲವು 

ಸರಿಯಾಗಿ ದೊರೆತದು. ಸುಳ್ಳಲ್ಲ; ಕಳವಲ್ಲ; 

ಮೋಸ ವಂಚನೆ ಅಲ್ಲ. ಏನು ಅದರಲಿ ದೋಷ? 
ಯಜಮಾನಿ. ನ್ಯಾಯ. ಮಗಳೇ ಅಸರ್ಣಾ, ಗಂಡ ಆಸೆಯಲಿ 

ಒಡವೆ ವಸ್ತುವ ಕೂಡಲು ನೀ ಕೆಟ್ಟ ಮಾತಾಡಿ 

ಅದ ಬೇಡ ಎನ್ನುವುದೆ? 


ಅಪರ್ಣಾ. ತಪ್ಪಾಯ್ತು, ಚಿಕ್ಚವ್ಹ. 

ಯಜಮಾನಿ... ಉಡಿಯ ಹಿಡಿ. ವಿಷ್ಣು , ಆ ಸೇಲೆಯನು ಒಡವೆಯನು 
ಉಡಿಯಲಿರಿಸೊ. 

ವಿಷ್ಣು. ಅತ್ತೆ, ಅದ ನೀವು ಮಾಡಿರಿ. 


ಯಜಮಾನಿ “ಆಗಲಿ. ಅನರ್ಣಾ, ಉಡಿ ಹಿಡಿಯೆ. 
(ಅಪರ್ಣಾ ಉಡಿ ಹಿಡಿಯುತ್ತಾಳೆ. ವಸ್ತ್ರಗಳನ್ನು ಉಡಿಯಲ್ಲಿ ಹಾಕಿ) 
ಇದು ಈಗ 
ಒಳ್ಳೆ ಹೆಂಡಿರ ರೀತಿ. ಒಡನೆವಸ್ತುನನಿನ್ನು 


ಕಾಳಿದಾಸ 


| ಬದಿಗಿರಿಸು. ನೀನು ಒಳ್ಳ ಯ ಗಂಡ ಎಂದಿವನ 
ಅಡಿ ಮುಟ್ಟಿ ಕ್ಷ 5 ಗಳನು ಕಣ್ಣೆ ಒತ್ತಿ ಕೊ. 
ವಿಷ್ಣು. ಬೇಡ. 


ಬೇಡವೇ ಬೇಡ, ಅತ್ತೆ. (ಅಪರ್ಣಾ ಅಡಿ ಮುಟ್ಟಲು ಬಾಗುತ್ತಾಳೆ. 


ಇವನು ಅವಳನ್ನು ತಡೆಯುತ್ತಾನೆ.) ಅಪರ್ಣಾ, ಬೇಡ, (ಎಂದು 
ಅದು ತಪ್ಪಿದ ಮೇಲೆ) 
ನನ್ನ ಹೆಂಡತಿ ನನ್ನ ಬಯು ವುದ ಬಿಡಲತ್ತೆ. 
ನನ್ನ ಪಾಲಿಗೆ ಜ್‌ ಸ್‌ ನಮಸ್ಕಾರ. 
| (ಯಜಮಾನಿ, ಅಪರ್ಣಾ ನಗುತ್ತಾರೆ.) 
ಯಜಮಾನಿ. ಇಂಥ ಗಂಡನ ಪಡೆದ ನೀ ಪುಣ್ಯವಂತೆ ದಿಟ, 
ಮಗಳೇ ಅಪರ್ಣಾ. ಜಾನಕಿಯ ದೊರೆಯಂತೆ 
ಏಕಪತ್ನ್ನೀವ್ರ ತವ ನಡೆಸಿಹನೆ ಈ ಹುಡುಗ. 
ತಾ ಸ್‌ ಸ್ವಲ್ಪ ಅತಿ. ಇರುತ ಮನ ಹೂವಂಶೆ 
ಮೆದು. ಇವನ ಮನನ ನೋಯಿಸಬೇಡವೇ, ತಾಯಿ. 
ಗಂಡ ಎನು ವ ವಸ್ತು ಗುಣವಂತ ಹೆಂಡತಿಗೆ 
ಎಲ್ಲ ಬಿಡವೆಗು ಮಿಗಿಲ ಒಡವೆ. ಎಚ್ಚರದಿಂದ 
ಜೋಪಾನಮಾಡಿ ಅದ EE ಹೆಣ್ಣ 
ಹೊಣೆ, ತಾಯಿ. 
ಅಪರ್ಣಾ. -(ವಿಷ್ಣುವಿಗೆ) ಚಿಕ್ಕ ಮ್ಮ ನಮ್ಮ ಕಾಪಾಡಿಹರು., 
ಅಡಿಗೆರಗು (ಎನ್ನುತ್ತಾ ಕೆ ಸ ಇವಳು ಜೊತೆಯಾಗಿ 
ಅವಳಿಗೆ ನಮಸ್ಕಾರ ಮಾಡುತ್ತಾರೆ.) 
ಯಜಮಾನಿ... ಬಹುಕಾಲ ಸುಖವಾಗಿ ಬಾಳಿರಿ. 
(ಹೊರಡುತ್ತಾಳೆ.) 
ಅಪರ್ಣಾ. ನಾ ನಿನ್ನ ಯಾವಾಗ ಏನೆಂದು ಬೈದೆ ? ನೀ 
ಆ ಮಾತೆ ಹೇಳಿಡೆಯೆ ? 
ಷು ಬುದ್ದಿ ಯಿಲ್ಲದ ನಾನು 


ಏನೇನ ಹೇಳಿದೆನೊ, ಬುದ್ದಿ ಸಾಲದೆ ನೀನು 


೧೧೭ 


೧೧೪ 


ಕಾಳಿದಾಸ 


ನಿನೇನ ಮಾಡಿದಿಯೊ, ಅದರ ಮಾತೇನೀಗ? 
ಅತ್ತ, ಸಾನಿರಕಾಲ ಸುಖವಾಗಿ ಬಾಳಿರಿ 
ಎಂದು ಹೇಳಿದರಲ್ಲ. ಅದರಲ್ಲಿ ಮೊದಲದಿನ 
ಇದು ಎಂದು ದೇವರಿಗೆ ಕೈಮುಗಿದು ಸುಖವಾಗಿ 
ಇಳತೊಡಗುವ. ಅಸರ್ಣು, ಬಾರ. ಬಾ ಹುಡುಗಿ. 
(ಎಂದು ತೋಳನ್ನು ತೆರೆಯುತ್ತಾನೆ.) 


ಅಂಕ ಆರು 
ಸಾನ ಎಂ 
ಆ“ 


ಅರಮನೆ ಕೆಪಿಗೋಷ್ಠಿ. ಪ್ರಜು ಹೊರತು ಉಳಿದವರೆಲ್ಲ ಸೇರಿದಾಕೆ. 


ಕವಿಶೇಖರ. ಪ್ರಭುಗಳು ಮಹಾಕಾಳ ಸನ್ನಿಧಿಗೆ ಬಿಜಗೆಯ್ವ 


ವೇಳ ಕನಿಗೋಷ್ಠಿ ನೆರೆಯಲಿ, ನಾವು ಬರಲೆಂದು 
ಕಾಯುವುದು ಬೇಡ, ಸನ್ನಿಧಿಯಿಂದ ಗೋಷ್ಠಿಗೇ 
ಬಹೆವೆಂದು ನನಗೆ ತಿಳಿಸಲು ಬೆಸಸಿ ಹೊರಟರು. 

ಸ ಪ್ರಭುಗಳಿಚ್ಛಿ ಸಿದಂತೆ ಚಂದ್ರಾಂಶು ಕನಿ ತಾವು 
ಕಾಳಿದಾಸರ ಕೃ ತಿಗಳಾರಂಭದನು ವ ವೃ ತ್ರ 
ಶ್ಲೋಕಗಳ ವ್ರತಿಗೆಯಿಸಿ ಹಿರಿಂ ನಿರಿ ಕಳುಹಿಹಿರಿ. 


ಚಂದ್ರಾಂಶು... ಕಳುಹಿ ಆಗಿದೆ ಹಿರಿಯರೆ. 
ಕನಿಶೇಖರೆ.-- ಒಳಿತು, ಕನಿಗಳೆ. 


ಶ್ಲೋಕಗಳ ನೋಡಿ ಸಂತೋಷಿಸಿದ ಹಿರಿಯರು 
ಅವುಗಳನು ಪ್ರೇರಿಸಿದ ಅನುಭವದ ವಿವರಗಳ 
ಕನಿವರರ ಮುಖದಿಂದಲೇ ತಿಳಿನ ಅವಕಾಶ 
ಒದಗಲಂಬುದು ಪ್ರಭುಗಳುಪ್ಹೇಶ. ಪ್ರಭುಗಳೇ 
ಮೂರ್ತರಾಗದೆ ಕನಿಗಳಾದವನರು ನಾನೀಗ... 
(ಪ್ರಭು ಗೋಷ್ಠಿಗೆ ಬರುತ್ತಿರುವುದು ಕಾಣುತ್ತದೆ.) 


ಕಾಳಿದಾಸ 


ದಯಮಾಡಿದರು ಪ್ರಭು. ಗೋಷ್ಠಿ ಯನು ನಡಸುವರು. 
(ಎಂದು ಕೈಮುಗಿದು ನಿಲ್ಲುತ್ತಾನೆ. ಎಲ್ಲರೂ ಕೈಮುಗಿದು ನಿಲ್ಲುತ್ತಾರೆ. 
ಪ್ರಭು ಒಳಗೆ ಬರುತ್ತಾನೆ. ಪೀಠದಲ್ಲಿ ಕುಳಿತುಕೊಳ್ಳುತ್ತಾನೆ. 
ಎಲ್ಲರೂ ಕುಳಿತುಕೊಳ್ಳುತ್ತಾರೆ.) 


ಪ್ರಭು. ಹಿಂದಿರುಗಿ ಬಹುದು ತಡವಾಯಿತು. ಮನಿ ಸಿರಿ, 
ಗೋಷ್ಠಿ ತೊಡಗಿಹುವಲ್ಲ. 

ಕವಿಶೇಖರ.. ತೊಡಗಿ ಆಯಿತು ಪ್ರಭು. 
ಪ್ರಭುಗಳಪ್ಪಣೆಯಂತೆ ಕಾಳಿದಾಸರ ಕೃತಿ 
ಹಲವದರ ಪ್ರಸ್ತಾವನಾ ಶ್ಲೋಕ ವೃತ್ತಗಳ | 
ಪ್ರತಿಗಳನು ಚಂದ್ರಾಂಶು ಕನಿ ಗೋಷ್ಠಿ ಕವಿಜನಕೆ 
ಷೊ ಮುನ್ನ ಕಳುಹಿಹರು. ಪ್ರಭುಗಳುದ್ದೇಶಿಸಿದ 
ಕನಿಮನೋಧರ್ಮನವನು ಕುರಿತ ಪರಿಶೀಲನ 
ನಡೆಯಲನುವಾಗಿಹುದು. 

ಪ್ರಭು. ಒಳ್ಳಿ ತು. ಹಿರಿಯರು. 
ರಚನೆಗಳ ಕುರಿತು ಯೋಚಿಸಿಹ ಯಾರೊಬ್ಬರು, 
ನಾಲ್ಕು ವಾಕ್ಯವನನುಗ್ರ ಹಿಸಿ ಸರಿಶೀಲನವ 

_ ಆರಂಭಿಸೋಣವಾಗಲಿ. 
(ಯಾರೂ ಮಾತನಾಡುವುದಿಲ್ಲ.) 
| ಗೋಷ್ಠಿ ಮುಖ್ಯರು 

ಕವಿಶೇಖರರೆ, ವಾಕ್ಯ ಇವನನುಗ್ರ ಹಿಸಿರಿ. 

ಕನಿಶೇಖರ.--ಅಪ್ಪಣೆ, ಮಹಾಪ್ರಭು. ರಚನೆಗಳ ನೋಡುತಿರೆ 
ಮೊದಲು ಮನತಟ್ಟು ವುದು ಕವಿಗಳ ಮಹಾನಿನಯ.. 
ಜೊತೆಯಲೇ ಮನನ ಮುಟ್ಟು ಪುದನರ ಸಾರಳ್ಯ. 
ಸುಲಭವಾಗಿರುವ ಶಬ್ದಗಳು, ಒಂದೊಂದಾಗಿ, 
ಆನೆಗಳು ಇರುವೆಗಳು ಸಾಲಾಗಿ ನಡೆವಂತೆ, 
ಮುಂದಿರುವ ಪದಗಳನು ಹಿಂದಿನವು ಅನುಸರಿಸಿ, ' 
ಕೃತಿಯ ಬಂಧುರ ಮಾಡಿಹವು. ಭಾವ ಗಂಭೀರ ; 


೧೨೦ ಕಾಳಿದಾಸ . 


ಊಹೆ ಸುಂದರ. ಇವರ ಉಪಮೆಗಳ ವೈಭವ 
ಇವರದೇ. ಆದಿಕವಿ ವಾಲ್ಮೀಕಿಗಳು ಇಂಥ 
ಉಸಮೆಗಳ ತಂಡವನು ಒಂದೆ ಕಂಡರು. ಅವರ 
ಬಳಿಕ ಅವರಂತೆಯೇ ಈ ಅಲಂಕಾರವನು 
ಸಾಧಿಸಿರುವವರು ಇವರೊಬ್ಬರೇ ಎಂದೆನಗೆ 
ತೋರುತಿದೆ. ಸಾಕೆ ಪ್ರಭು? 

ಪ್ರಭು. ಸಾಕು, ಕವಿಕೇಖರರೆ. 
ಮೆಚ್ಚಿಕೆಯ ಟದಾರ್ಯ ರಚನೆಯಾನ್ನ ತ್ಯಕ್ಕೆ 
ಸಾಟಯಾಗಿದೆ. 

ಕಾಳಿದಾಸ... (ಎದ್ದು ನಿಂತು) ಪ್ರಭುಗಳಲಿ ಒಂದು ಬಿನ್ನ ಪ. 

ಪ್ರಭು. ತಿಳಿಸಿ, ಕನಿಗಳೆ. 

ಕಾಳಿದಾಸ... ಪೂಜ್ಯ ಹಿರಿಯರ ಅನುಗ್ರ ಹದ 
ನುಡಿಗಳನು ಕೇಳುವುದು ಕೆವಿಗೆರಿತು ಸಂತೋಷ್ಠ 
ಮನಕನಿತೆ ಸಂಕೋಚ. ಮೇಲಾಗಿ, ನಾನಿಲ್ಲೆ 
ಕುಳಿತಿರಲು, ರಚನೆಗಳ ದೋಷಗಳ ಗುರುತಿಸಿಹ 
ನನ್ನ್ನ ಹಿರಿಯೆರು, ನನ್ನ ಕುರಿತ ದಾಕ್ಷಿಣ್ಯದಲಿ, 
ದೋಷ ಇಂತಹನೆಂದು ತಿಳಿಸೆ ಹಿಂದೆಗೆದಾರು. 
ಇದರಿಂದ ನಾನು ಈ ಪರಿಶೀಲನದ ವೇಳೆ 
ಹೊರಗಿರಲೆ ಎಂದು ತಮ್ಮಸ್ಸಣೆಯ ಬೇಡುವೆನು. 

ಪ್ರಭು.--ಕನಿ, ತಮ್ಮ ಸಂಕೋಚ ಸಹಜ. ಆದರೆ ಇದು 
ಮಿತ್ರ ಕನಿಗಳ ಕೂಟ. ಜೆಲುನಿರಲು ಮೆಚ್ಚುವುದು, 
ಕೊರೆ ಇರಲು ತಿಳಿಸುವುದು, ಇದು ನಮ್ಮ ಉದ್ದೇಶ. 
ಚೆನ್ನೆಂಬ ನುಡಿ, ಅಂತೆ ಅಲ್ಲೆ ಂಬ ನುಡಿ, ಎಲ್ಲ 
ಹರಿಯಜನ ಕಿರಿಯರಿಗೆ ಗೆಯ್ವ ಆಶೀರ್ವಾದ. 
ಮೆಚ್ಚಿಕೆಯ ನುಡಿಯಿಂದ ಆತ್ಮಪ್ರ ತ್ಯಯ ಹೆಚ್ಚಿ 
ಮತ್ತೆ ಒಳ್ಳೆಯ ರಚನೆಗೆಯ್ಯುವುದುು ದೋಷನಿದು 
ಎಂದ ನುಡಿಯನು ಕೇಳಿ ಮುಂದಿನನು ರಚನೆಯಲಿ 


ಕಾಳಿದಾಸ ೧೨೧ 


ಅಂಥ ದೋಷಗಳಿಂದ ಬಿಡಿಸಿಕೊಂಬುದು, ಇದು 
ಗೋಷ್ಠಿಯಲಿ ನಡೆವ ಪರಿಶೀಲನ ಕ್ರಮ ಕನಿಗೆ 
ಗೆಯ್ವ ಉಪಕಾರ. ಅದರಿಂದ ತಾವಿಲ್ಲಿಹುಡು 
ಸರಿಯೆಂದು ನಮ್ಮರಿವು. ಖುತ್ತಿಕರೆ? 


ಯತ್ನಿಕ.. ಯುಕ್ತ, ಪ್ರಭು. 
ಕಾಳಿದಾಸ. ಪ್ರಭು ಚಿತ್ರ. (ಎಂದು ಕುಳಿತುಕೊಳ್ಳುತ್ತಾನೆ.) 
ಪ್ರಜು. ಬೇರೆ ಹಿರಿಯರು ಅನುಗ್ರ ಹಮಾಡಿ. 


ವನಮಾಲ..._ಪ್ರಭುಗಳಪ್ಪಣೆ ನೀಡೆ ಈ ಉದ್ಭರಚನೆಯಲಿ 
ದೋಷವೋ ಎಂದೆನಿಸ ಒಂದು ಕೆರಿಸಂಗತಿಯ 
ಬಿನ್ನ ವಿಸಿ ಕನಿನರರ ವಿವರಣೆಯ ಬಯಸುವೆನು. 
ಪ್ರಭು.--ಆಗಲಿ, 
ವನಮಾಲ.. ಕವಿವರರು ಈ ತಮ್ಮ ಶ್ಲೋಕದಲಿ 
ತಾವು ಮಂದರು, ವೃಥಾ ಕನಿಯಶಃ ಪ್ರಾರ್ಥಿ, 
ಎಂದು ತಮ್ಮನು ತಾವೆ ಹಳಿದುಕೊಂಡಿರುವರು. 
ಶಕ್ತನಲ್ಲದೆ ಬರಿಯ ಕನಿಯಶನ ಬಯಸುವನು 
ಮಂದನೇ ಸರಿ. ಅಂಥ ಮಂದ ಇಂತಹ ಕೃ ತಿಯ 
ನಿರ್ಮಿಸಲು ತೊಡಗುವನೆ? ವಿನಯ ಒಳ್ಳಿತು ದಿಟ. 
ಆದರದು ಎದುರಾಳಿ, ಇದು ಕಪಟ, ದಿಟವಲ್ಲ, 
ಎಂಬಂತೆ ಅತಿರೇಕನನು ಮುಟ್ಟಿ ಬಾರದು. 
ಪ್ರಭು. (ನಗುತ್ತ) ಇದಕೆ ಕವಿಗಳು ನ ವಿವರಣೆಯ ನೀಡುವರು, 
| ಅದನು ತಿಳಿಯಲು ಗೋಷ್ಠಿ ಕೌತುಕದಿ ಕಾದಿಹುದು. - 
ಕಾಳೆದಾಸ.--ಕನಿ ಇವನು ಬಹು ಶಕ್ತ ಎನು ವುದು ತಮ್ಮೆಣಿಕೆ. 
ಇದರಿಂದ ತಾವೆಂಥ ಸಹೃ ದಯ Woche 
ಎನ್ನು ವುದು A ಆದರಾ ಕವಿಯ ಮನ, 
Hn ತಕ್ಕಷ್ಟು ಎಚ್ಚರದ ಕವಿ ಆಗಿರಲು 
ಅವನ ವಿಷಯಕ ನ ತಳೆದಿರುವ ಥೈರ್ಯವನು 
ತನ್ನ ನಿಷಯಕೆ ತಾನು ತಳೆಯಲಾರದು. ನಾನು 


೧೨೨ ಕಾಳಿದಾಸ 


ಆ ಕಾವ್ಯವನು ರಚಿಸಲಿದೆ ಈಗ ತೊಡಗಿಹೆನು. 
ಕಾವ್ಯ ಈ ತೆರ ಹಿರಿದು, ಅದರ ನಿಸ್ತಾರನನು 
ಮನದಿ ಕಲ್ಪಿಸಿ ನಾನು, ಇದರ ಕೊನೆ ಮುಟ್ಟು ವುದು 
ಸಾಧ್ಯವೇ ಎಂದು ಭಯದಾಳದಲಿ ಅಳಿದೆನು. 

ನನ್ನ ನುಡಿ ನನ್ನ ಭಯವನು ಸೂಚಿಸುವುದನಿತೆ. 
ಅದು ವಿನಯದತಿರೇಕನಲ್ಲ. ಅದರಲಿ ಕಷಟ 
ಸೂಜಿ ಮೊನೆಯನಿತಿಲ್ಲ. 


ಪ್ರಭು. ವನಮಾಲ ಕವಿಗಳ? 
ವನಮಾಲ. ಆಯ್ದು ಸ. ಭು. 
ಎಡ ಇ 
ಚಂದ್ರಾಂಶು... | ಕಾಳಿದಾಸರ ಉಪಮೆ ಅವರ ಮನ 


ಇಂತೆಂಬುದನು ನಿಶದಸಡಿಸುವುದು. ಫಲ ಇಹುದು 
ಅಕಾಶದಲಿ ; ತಾನು ವಾಮನ. ಅದ ತುಡುಕ 
ಕೈಯನೆತ್ತಿ ಹೆಸಿನನು. ನಸ ಮಹಾಕವಿಯೆಂದು 
ಕೊಬ್ಬಿರುವ ಒಬ್ಬನಿಗೆ ಈ ಶ್ಲೋಕ ಮೂಡದು. 
ಈ ಅಹಂಕೃತಿ ಇಲ್ಲ, ಶಂಕೆ ಇದು ತಪ್ಪದು. 
ಪ್ರಭು. -ಯುಕ್ತವೇ ನುಡಿದಿಹಿರಿ ಚಂದ್ರಾಂಶು ಕವಿಗಳೆ. 
ಆಮೇಲೆ. 
ಶರ್ಕರಕ... ಪ್ರಭುಗಳೇ ನನಗೆ ಬಹು ಮೆಚ್ಚಿದುದು 
ಕನಿಗಳ ಕುಮಾರಸಂಭವ ಕೃತಿಯ ಮೊದಲಲಿಹ 
ಹಿಮಗಿರಿಯ ವರ್ಣನೆಯ ವೃತ್ತ. ಬಹು ಚೆನ್ನ ಅದು. 
ಅಸ್ತ್ಯುತ್ತ ರಸ್ಯ್ಯಾಂ ದಿಶಿದೇವತಾತ್ಮಾ 
ಹಿಮಾಲಯೋ ನಾನು ನಗಾಧಿರಾಜಃ 
ಮಾತಿನದು ಬೀಸೇನು ! ಭಾವದ ಧೃನಿಯೇನು . 
ಪಾವನತೆ, ಟಿನ್ನತ ಬ ಪೂಜ್ಯತ್ತ, ಸಾರ್ಥಕತೆ; 
ಸೌಂದರ ಭರಿತ ಭನ ದೀರ್ಥ ಹ್ರಸ 
ಬೆರೆತು ಜಿಳೆದಿರುವ ಗುಂಫನ; ರಚನೆ ಬಂಧುರ ; 


ಕಾಳಿದಾಸ 


ಉಯ್ಯಾಲೆ ಎಂಬಂದೆ ತೂಗುತಿಹೆ ಪಂಕ್ತಿಗಳು. 

| ಇದ ನೋಡಿ ನನಗೆ ಬಹು ಆನಂದ. 

ಪ್ರಭು. | ಅದು ಯುಕ್ತ. 
ಏನು ವನಮಾಲ ಕನಿಗಳೆ? 


ವನಮಾಲ.. | ಯುಕ್ತ, ಪ್ರಭು, ಯುಕ್ತ. 


ಪ್ರಭು “ಆಮೇಲೆ? 

ಶರ್ಕೆರಕ. ಕವಿವರರ ವೃತ್ತನಿದ ಕಂಡೆನಗೆ 
ಕವಿಭೃತ್ಯ ಕನಿಗಳ ಹಿಮಾಲಯದ ವರ್ಣನೆಯ 
ರಚನೆ ನೆನನಿಗೆ ಬಂದಿತಹುದು. ಕವಿಗಳು ಅದನು 
ನೋಡಿಹರೊ ? | 

ಕಾಳಿದಾಸ... ನೋಡಿಹೆನು. ಕವಿಭ ತ್ಯ ಕವಿಗಳು 
ಯಾರೆಂದು ನನಗೆ ತಿಳಿಸಿದ ನಮ್ಮ ಮಿತ್ರರು 
ಅವರ ರಚನೆಯ ಪರಿಯ ನನಗೆ ತಿಳಿಸಲು ಅದರ 
ಪ್ರತಿ ಒಂದ ಬರೆದುಕೂಟ್ರಿ ರು. ಅದನು ನೋಡಿಹೆನು. 

ಶರ್ಕರಕ.--ತುಂಬ ಚೆನ್ನನ ರಚನೆ. ' 

ಕಾಳಿದಾಸ. ತಿಂಬ ಚೆನ್ನನ ರಚನೆ. 

ಶರ್ಕರಕ._ ಬಹುಕಾಲ ತಲೆಮೇಲೆ ಭೂಭಾರವನು ಹೊತ್ತು 
ದಣಿದಾದಿಶೇಷ, ತಣ್ಣನ ಗಾಳಿಯನು ಬಯಸಿ, 
ತಲೆಯಿಂದ ಭೂಮಿಯನು ತೂರಿ ಮೇಲಕೆ ಬಂದು, 
ಭರತಭೂಮಿಯ ಉತ್ತರನ ಸಾರಿ ದಕ್ಷಿಣಕ 
ಮುಖಮಾಡಿ, ಈ ನೆಲನ ನೋಡಿ, ಇದು ನಂದನದ 
ಒಂದು ವಿಸ್ತೃತ ರೂಪ, ಭೂಭಾಗ ಒಂದಲ್ಲ, 
ಎಂದೆಣಿಸಿ, ವನಗಳಲಿ ತುರುಗಿರುವ ನೂರಾರು 
ಪುಷ್ಪಗಳ ಸೌರಭವ ಶೇಖರಿಸಿ ತಂಪಾಗಿ 
ಬೀಸುತಿಹ ತೆಂಗಾಳಿ ಸೂಸುತಿಹ ಸೌಸನನ 
ಹೀರಿ, ಆನಂದದಲಿ ನಾನಿನ್ನು ಅತಲತಲ 
ಪಾತಾಲದತ್ತ ಹೋಗುವನಲ್ಲ ಭೂಭಾರ 


೧೨ಕ್ಕಿ 


೧೨೪ ಕಾಳಿದಾಸ 


ದಿಗ್ಡಂತಿಗಳ ಪಾಲಿಗಿರಲಿ ಎನ್ನುತ ತಾನು 
ಎಲ್ಲಿದ್ದ ನಲ್ಲಿಯೇ ಶಿಲೆಯಾಗಿ ನಿಂತನು ; 
ತಿಲೆಯಾದ ಆ ಆದಿಶೇಷನೆ ಹಿಮಾಲಯ ; 
ಅವನ ಸಾವಿರ ಫಣವೆ ಹಿಮಗಿರಿಯ ಶಿಖರಗಳು : 
ಎಂದು ಕವಿ ಬರೆದಿಹರೆ ಇದರ ಅಂದಕೆ ನಾನು 
ಅಂದೆ ಮರುಳಾದೆನು. ಮರುಳಾದವನನು ಅಂದು, 
ಪೂರ್ವಿಕರು ಇಂತಪ್ಪ ಕೃತಿಯನೆ ನ ಭೂತೋ 
ನ ಭವಿಷ್ಯತಿ ಎಂದು ಹೊಗಳಿದರು, ಅಂಥ ಕೃತಿ 
ಇದು, ಎಂದು ಎಣಿಸಿದನು. 
(ಕಾಳಿದಾಸನು ಮುಸಿನಗೆಯೊಡನೆ ಅವನ ಕಡೆ ನೋಡುತ್ತಾನೆ.) 
ಏನು ಕನಿಗಳು ನನ್ನ 
ಒಂದು ತೆರ ನೋಡುವಿರಿ? 
(ಕಾಳಿದಾಸ ಏನೂ ಹೇಳುವುದಿಲ್ಲ.) 
ವನಮಾಲ.- . ಏನು ತೆರ ನೋಡಿದರು 
ಕಾಳಿದಾಸರು ನಿಮ್ಮ? 
ಶರ್ಕರಕ... ಈ ನಮ್ಮ ಕವಿ ಇವರು 
ಹೇಳುತಿಹುದೇನು ಇದು ಎಂಬಂತೆ, ತಮಗೆ ಅಡು 
ಒಪ್ಪಲಿಲ್ಲೆಂಬಂತೆ. 
ವನಮಾಲ... ಅಹುದಿ ಕವಿಗಳೆ? 
ಕಾಳಿದಾಸ... ಅಹುದು. 
ವನಮಾಲ.--ಅವರ ನುಡಿ ನಿಮಗೆ ಒಪ್ಪದೆ? ಎಕ ಒಪ್ಪದು? 
ಯತ್ತಿಕೆ. ಈ ವಾದ ಇಲ್ಲಿ ನಿಲ್ಲಲಿ ಎಂದು ಪ್ರಭುಗಳಲಿ 
ನನ್ನರಿಕೆ. 
ಕವಿಶೇಖರ.-- ನನ್ನ ಮನಕೂ ಅಂತೆ ಎನಿಸುತಿದೆ. 
ಪ್ರಭು. ಏಕ ಖುತ್ತಿ ಕರೆ, ಕವಿಶೇಖರರೆ ? ಕನಿಭೃತ್ಯ 
ಕವಿಭೃತ್ಯ ಎಂಬ ಕವಿನಾಮವನು ವರಿಸಿಹುದು 
ಬರಿಯ ವೇಷಕೆ ಅಲ್ಲ. : ಕವಿಭೃತ್ಯ ಕನಿ ತಾನು 


ಕಾಳಿದಾಸ , | ೧೨೫ 


ಕನಿಭ ತ್ರೆ ಅನಿತೆ ಎಂಬುದೆ ಚೆನ್ನ ತಿಳಿದಿಹೆರು. 
ಅವರ ಕವಿತೆಯ ಯಾರೆ ಲಘುವಾಗಿ ಟೀಕಿಸಲು 
ಅವರು ಬೇಸರಗೊಂಬುದಿಲ್ಲ. ಈ ಮೊದಲಿಂದು 
ಕಾಳಿದಾಸರಿಗೆ ಗೋಷ್ಠಿಯ ಹಿರಿಯರಾಡಬಹೆ, 
ಗುಣವ ಹೊಗಳುವ ಮಾತು ಕೊರೆಯ ತೋರುವ ಮಾತು 
ಎಲ್ಲವೂ ಬಲ್ಲವರು ಗೆಯ್ದ ಆಶೀರ್ವಾದ 
ಎಂದು ವಿನರಿಸಿದೆನ ಅದು ನಮಗೆ ಸಲ್ಲುವುದು. 
ಚರ್ಚೆ ನಡೆಯಲಿ. 
ಯತ್ತಿಕೆ. ಚಿತ್ತ. 
ಕೆನಿಶೇಖರ.-- ಪ್ರಭುಚಿತ್ತ. 
ಪ್ರಭು... ಕನಿಗಳೇ, 
ವನಮಾಲ ಕವಿಗಳಿಗೆ ನಿಮ್ಮ ಬಿನ್ನಸವೇನು 9 
ಕಾಳಿದಾಸ. .ಮೊದಲಿನಲಿ ಇದು ಪ್ರಭು. ನಮಗೆ ಆಶ್ರಯರಾದ 
ಪ್ರ ಭುವರರ ಕೃತಿಯ ಹೊಗಳ ಸವ ಆಶ್ರಿತರು ನಾನು 
ಮಾತಿನ ಹ ವಿತ ರೀತು. ಒಳಿತು. 
ತಪ್ಪಿದೆವೆ, ಕೇಳುವರು, ಇವರು ಸುಳ್ಳೇ ಹೊಗಳಿ 
ಪ್ರಭುವನೊಲಿಸುತಲಿಹರು ಎಂದು ಶಂಕಿಸಬಹುದು. 
ಶರ್ಕರಕ.__ ಎನೆ ಎನ್ನ ಮೆಚ್ಚಿ ಕೆ ಮೃ ಸಾಸ್ತುತಿ? 
ಕಾಳಿದಾಸ... ಅಲ್ಲ. 
ಅಲ್ಲದೆಯೆ, ಅಹುಮೊ ಎಂಬುದಕೆ ಎಡೆ ನೀಡುವುದು. 
ಪ್ರಭು ತಮ್ಮ ಹೊಗಳಲೆಂದೇ ಕವಿಗಳಿನಿಬರನು 
ಸಭೆಯಲಿರಿಸಿಹರೆಂದು ವೈರಿಜನ ದೂರಿದರು. 
ದೂರಿಗೆ ನಿವಾರಣೆ? ಈ ಅಪಾಯನವ ನೆನೆದು 
ನಮ್ಮ ಮಾತಲಿ ನಾವು ಮಿತಿಯ ಪಾಲಿಸಬೇಕು. 
ಪ್ರಭು. re ಎಲ್ಲ ಹೊತ್ತಲೂ ಯುಕ್ತ. ಕನಿಶೇಖರರೆ? 
ಕನಿಶೇಖರ.... ೨ಹುದು ಪ್ರಭು. 
ಪ್ರಭು... ಕಾಳಿದಾಸರೆ, ಉಳಿದ ಬಿನ್ನಪ. 


೧೨೬ ಕಾಳಿದಾಸ 


ಕಾಳಿದಾಸ... -ಇದು ಪ್ರಭು. ಈಗ ನಾ ಮಾಡಲೆಳಸುವ ನನ್ನ 

ಬಿನ್ನಪವ, ಕನಿಭೃತ್ಯ ಕನಿಗಳೀ ರಚನೆಯನು 
ಕುರಿಕೊಂದು ಟೀಕೆ, ಎಂದೆಣಿಸಬಾರದು ಎಂದು 
ಬೇಡುವೆನು. ಕವಿಭ ಎತೈರನು ಅಲ್ಲ, ಇನ್ನಾವ 
ಕವಿಯನೇ ಕುರಿತರೂ ನನಾ ನ ಭೂತೋ 
ನ ಭವಿಷ್ಯತಿ ಎಂಬ ವಾಕ್ಯ ಅನುಚಿತವಹುದು. 
ಈ ಅನೌಚಿತ್ಯ ಇನಿತು ಸ್ಪಷ್ಟ. ಇದ ನಾನು 
ವಿವರಿಸುವುದೇ ಬೇಡ ಎನಿಸುತಿದೆ. 

ಪ್ರಭು. ನಿಮ್ಮೆಣಿಕೆ 
ಸುಸ್ಸಪ್ಸವೇ ಸಾಧು. ಆದಿಕನಿ ವಾಲ್ಮೀಕಿ, 
ವ್ಯಾಸಕನಿ, ಇವರನೂ ವಿಪಾರಿಸಿಹನೀಕನಿ 
ಎಂದು ಒಬ್ಬನ ನಾವು ಈ ದಿವಸ ನರ್ಣಿಸಲು 
ವರ್ಣನೆ ಅಸಾಧು ಅಹುದು. ಇದು ಸುಸ್ಪಷ್ಟ. 

ಕಾಳಿದಾಸ. ಪ್ರ ಭುಗಳೇ ನನ್ನ ಮನದಾತಂಕವನು ಇಂತು 

" ಬಿತ್ತರಿಸಿ ಒಪ್ಪಿಗೆಯ ಸೂಚಿಸುತಲಿಹುದು ಇದು 

ಈ ಆಶ್ರಿತನ ಭಾಗ್ಯ. ಇನ್ನು ನ ಭನಿಷ್ಯತಿ 
ವಾಕ್ಯವನು ನೋಡಿರಿ. ಬ್ರಹ್ಮ ಹ ಮುನ್ನೆೇನ 
ನಿರ್ಮಿಸಿದನದನೆಲ್ಲ ನಾವು ಬಲ್ಲೆವು ಎಂದು 
ಒಸ್ಸಿದೆವು. ಆದರೂ ಮುಂದೆ ಅವನೇನೇನ 
ನಿರ್ಮಿಸಲುಬಹುದಿದನು ನಾವಾರು ಬಲ್ಲೆ ವು? 
ವ್ಯಾಸ ವಾಲ್ಮೀಕಿಗಳ ಮಾಾರಿಸುನ ಕನಿ ಒಬ್ಬ 
ಮುಂದೆ ಬರಬಹುದಲ್ಲ. 


ವನಮಾಲ.. ಮುಂದೆ ಏತಕ್ಕ ಅವನು 
ಈಗಳೇ ಬಂದಿಹನು. 
ಕಾಳಿದಾಸ. ತಮ್ಮ ಅರ್ಥವ ನಾನು 


ಊಹಿಸುವುದಿಲ್ಲ. ಕನಿ ಯಾರು, ಅದ ತಿಳಿಸಿರಿ. 
ಆಮೇಲೆ ನನ್ನ ಬಿನ್ನಪವ ಮುಂದರಿಸುವೆನು. 


ಕಾಳಿದಾಸ 


ತ 


ವನಮಾಲ. ಬೇರೆ ಯಾರವನು? ನೀವೇ. 


 ಖತ್ತಿಕ.. ಕನಿಗಳೇ. 

'ಕೆವಿಶೇಖರ. - ಏನು 
ವನಮಾಲ ಕನಿ ಮಹೋದಯ? 

ಕಾಳಿದಾಸ. | ಪೂಜ್ಯ ಹರಿಯರೇ, 


ತಮಗೆ ನಾನೆನೆ ಇನಿತು ಅಕ್ಕ ಕ್ರೈ ಅತ್ಯಲ್ಪ 
ಕನಿ ನಾನು ನಿಮ್ಮ ಈ ಅಕ್ಸ ಸ ಕಿಸೆ 
ತುಂಬ ಹಿರಿದಾಗಿ ಅಕ್ಟರೆಯ 
ಗುರುತರದ ದೋಷ ಇದು. ವಾತ್ಸಲ್ಯ ಹೆಚ್ಚಿತೋ 
ನೋಡುವರ ಕಣ್ಣು ಮಂಜಾಗುವುದು, ಕಿರಿ ಹುರುಳು 
ಹಿರಿದಾಗಿ ಕಾಣುವುದು. ನನ್ನ ಸುಧಾ 
ಕೊರೆ ಮಾಡಿಕೊಂಡು ದೃಷ್ಟಿ: ಯ ತಿದಿ ಕೊಳ್ಳಿರಿ. 
ನಾ ಮಂದ ಕನಿ, ಯಶಃ ಪ್ರಾರ್ಥಿ, ಎಂದವ ನಾನು, 
ತಮ್ಮ ಅಕ್ರ ರೆ ನುಡಿಯ ದಿಟವೆಂದು ಭಾವಿಸಿ 
ಸ; ಸ ತೆ ವ್ಯಾಸರಿಗಿಂತ ಹಿರಿಯನು: 
ಎನ್ನು ವೆನೊ ಎಂಬ ಭಯ ಯಾರಿಗೂ ಬೇಡ. ಆ 
ಮಾತು ಅಂತಿರಲಿ. ಈ ನಭವಿಷ್ಯತಿ ವಾಕ್ಯ 
ಅದರ ಮೊದಲಿನ ನ ಭೂಶೋ ವಾಕ್ಯದಂತೆಯೇ 
ಔಚಿತ್ಯದಿಂದ ತಪ್ಪಿದೆ ಎಂದು ತೋರುವುದು. 
ಬಹು ಚೆನ್ನ ಎಂಬ ಅರ್ಥದ ಅತಿಶಯೋಕ್ತಿ ಇದು 
ಎಂದು ತಕ್‌ ಸಮರ್ಥನೆ ಇಲ್ಲಿ ಸಲ್ಲದು. 
ಈ ಉಕ್ತಿ ಬರಿಯ ಅತಿಶಯದ ಎಲ್ಲೆ 3 ಯಲಿಲ್ಲ. 
ಎಲ್ಲೆ ಅದ ಮಾರಿ ಅತಿಕೇಕನನು ಮುಟ್ಟಿ ಹುದು. 
ಪ್ರಭು. ವಾಕ್ಯದ ಅನೌಚಿತ್ಯ ಸುಸ್ಸ ಪ್ರ. ವಡೆ 
ಒಪ್ಪು ಏಂ ಅಲ್ಲವೇ, rs "ಕವಿಗಳೇ ಚ 
' ಶರ್ಕೆರಕೆ. ಕವಿ ಸಾರ್ವಭೌಮರನುಶಾಸನವನೊಪ್ಪದೆ 
ಸಾಮಾನ್ಯ ಕನಿ ನಾನು ಬೇರೆ ಮಾಡುನೆನೇನ? 


೧೨೭ 


೧೨೮ ಕಾಳಿದಾಸ 


ಪ್ರಭು.--ಒಳ್ಳಿ ತು. ಕಾಳಿದಾಸರ್ಕೆ ತಮ್ಮ ವಾದವನು 
ಯಾರೆ ಆಗಲಿ ಒಪ್ಪಬೇಕು. ಕಾವ್ಯವ ಕುರಿತು 
ಇನಿತು ವಿನರವನು ಗೋಷ್ಠಿಗೆ ಇನಿತು ಚೆನ್ನವೇ 
ತಿಳಿಸಿರುವ ಕವಿಸಾರ್ವಭೌಮ ಹಿರಿಕವಿಗಳಿಗೆ 
ಕಾವ್ಯ ಲೋಕದ ಒಬ್ಬ ಸಾಮಾನ್ಯ ಪ್ರಜೆ ನಾನು 
ನಮ್ಮ ಗೋಷ್ಠಿಯ ಸರದ ವಂದನೆಯ ಸಲಿಸುವೆನು. 
ಕಾಳಿದಾಸ. ಈ ಅನುಗ್ರ ಹಕಾಗಿ ಪ್ರಭುಗಳಿಗೆ ವಂದನೆ. 
ಈಗ ಪ್ರಭುಗಳ ಸನಿ ಧಾನದಲಿ ನಾನೊಂದು 
ಮ್ರ ವಿಜ್ಞಾ ಪನೆಯ ಗೆಯ್ಯ ಬಯಸುತಲಿಹೆನು. 
ಅದಕೆ ಅನುಮತಿ ನೀಡಬೇಕು. 
ಪ್ರಭು... ನೀಡಿದೆ ; ಹೇಳಿ. 
ಕಾಳಿದಾಸ. ಪ್ರಭುಗಳು ಉದಾರ ವಾತ್ಸಲ್ಯ ಭರದಲಿ ಅಂದು 
ನನಗೆ ದಯಪಾಲಿಸಿದ ಹಿರಿದಾದ ಬಿರುದು ಇದು, 
ಕವಿಸಾರ್ವಭೌಮ ಎಂಬುದು ನನ್ನ ಯೋಗ್ಯತೆಗೆ 
ಮಾರಿದುದು. ಇದು ನನಗೆ ಆ ದಿನವೆ ತೋರಿತು. 
ತೋರಿಯೂ, ಪ್ರಭುಗಳ ಅನುಗ್ರ ಹನ ನಾನೊಲ್ಲೆ | 
ಎಂದು ಒರೆಯುವುದೆ ಎನ್ನುತ ದಾರಿ ಕಾಣದೆ 
ಅದನಂದು ಒಪ್ಪಿಕೊಂಡೆನು. ಈಗ ಕಾಣುತಿದೆ, 
ಇಸ ರಾದನರು ಇದ ನೆನೆದು ಸುಖ ಪಡುವಂತೆ 
ಇತರರಿದರಿಂದ ಬೇಸರ ಸಡುನರೆಂಬುದು. 
ಬೇಸರದ ಹೊತ್ತಿನಲಿ ಹಿರಿಯರೇ ಈ ಬಿರುದ 
ವ್ಯಂಗ್ಯದಲಿ ಬಳಸುವರು ; ತಮ್ಮೊಳಗೆ ನೋಯುವರು, 
ಕೊಂಕು ನುಡಿಯಿಂದೆನ್ಸ ನೋಯಿಸಲು ತೊಡಗುವರು. 
ಪ್ರಭು ತಮ್ಮ ಮನ ನಿಷ್ಟಳಂಕ, ನಿರ್ಮಲ. ತಮ್ಮ 
ಆಂತರ್ಯದಲಿ ಕಲ್ಮಷದ ಲೇಷ, ಕಲೆ, ಇಲ್ಲ. 
ಇಂತಿರುತ ತಾವು ಕವಿಸಾರ್ವಭೌಮರು ಎಂದು 
ನನ್ನ ಕರೆಯುವ ವೇಳೆ ಕೇಳುವರು, ಪ್ರಭು ಇವರು 


ಕಾಳಿದಾಸ ೧೨೯ 


ಇ 


ವ್ಯಂಗ್ಯದಲಿ ನುಡಿದರೋ, ಎಂದು ಶಂಕಿಸಲಹುದು. 
ಈ ಶಂಕೆ ನನ್ನ ಕರಿಯನ ಮಾಡುವುದರೊಡನೆ 
ಸರಿಶುದ್ದ ಹ ತಮಗೆ ಕುಂದನು ತಹುದು. 
ನನಗೆ ದನ ಹರಿದೊಂದಪಾಯ ಎಂದಿನಿಸುತಿದೆ. 
ಆದಕಾರಣ ನನಗೆ ತಮ ಒನುಗ್ರ ಹದ ಈ 

ಬಿರುದೀಗ ಬೇಡವೆನ್ನ್ನ Ml ಅದ ನಾನು 
ಸನ್ಸಿ ಧಾನಕೆ ಮರಳಿ ಒಪ ಸಲು ಬಯೆಸುನೆನು. 
ಪ್ರಭು ಇದ ಪ್ರತಿಗ್ರ ಹಿಸಿ ನನ್ನ ಕಾನಿಡಬೇಕು. 
(ಎಂದು ಪ್ರಭುವಿನ ಬಳಿಗೆ ಹೋಗಿ ಬಿರುದಿನ ಹಾರನನ್ನು ಅವನ ಪಾದದ ಬಳಿ 


ಇಟ್ಟು ಹಿಂದಿರುಗಿ ಪೀಠದ ಬಳಿ ನಿಲ್ಲುತ್ತಾನೆ.) 
ಯತ್ನಿಕ.--ಕಾಳಿದಾಸರೆ, 

ಕವಿಶೇಖರ.___ ಕನಿಗಳೇ, 

ಪ್ರಭು. ಕನಿಗಳೇ, 


ಕಾಳಿದಾಸ... ಪ್ರಭು, 


ಇಂತುಗೆಯ್ಯದಿರೆಂದು ತಾವೆಲ್ಲರೂ ನನಗೆ 

ಆಜ್ಞೆ ಜಂ ನಾ ಬಲ್ಲೆ. | ಆಜ್ಞೆಯ ನಾನು 

ಉಲ್ಲಂಭಿಸಲೆ ಬೇಕು. ವಿಧಿ ಇಲ್ಲ. ಇಂತಿರುತ 

ಮಾತು ಮಾತನು ಬೆಳಸಿ ಇಲ್ಲಿ ನಿಲುವುದು ನನಗೆ 
ಬೇಡವೆನ್ಸಿಸುತಿಹುದು. ಗೋಷ್ಮಿಯಲಿ ಪ್ರಭುಗಳು 
ಮೂರ್ತರಾಗಿಹ ವೇಳೆ ಬೇರೆಯನರದ ಬಿಟ್ಟು 

ತೆರಳುವುದು ಆಚಾರ ಅಲ್ಲ ಎಂಬುದು ತಿಳಿದೂ 

ತಮ್ಮ ಅಫ್ಸಣೆ ಬೇಡಿ ಸಭೆಯಿಂದ ಹೊರಡುನೆನು. 

ನನ್ನ ಮನ್ನಿ ಸಿರಿ. (ಎಂದು ಪ್ರಭುನಿಗೆ ಕೈಮುಗಿದು ಯತ್ಚಿಕನ ಅಡಿ ಮುಟ್ಟ 
ನಮಸ್ಕಾರ ಮಾಡಿ ಉಳಿದೆಲ್ಲರಿಗೂ ಕೈಮುಗಿದು ಹೊರಟು ಹೋಗುತ್ತಾನೆ.) 


ಪ್ರಭು. ಹೊರಟುಹೋದರು ಇವರು. 


(ಬಿರುದಿನ ಹಾರವನ್ನು ಕೈಯಿಂದ ಎತ್ತಿ ನೋಡುತ್ತಾನೆ.) 


ಕನಿಶೇಖರ.--ಅಹುದು ಪ್ರಭು. ಹೊರಟರು. ಅತ್ಯಂತ ಧೀರಚೇತನರಿವರು. 


ಥಿ 


೧೩೦ ಕಾಳಿದಾಸ 


ಪ್ರಭು.--ಗೋಷ್ಠಿಯನು ಮುಗಿಸಿರಿ. 
ಕೆನಿಶೇಖರ.. ಅಪ್ಪಣೆ. 
(ಇತರೆರಿಸೆ) ಎಲ್ಲರೂ 
ಗೃಹಗಳಿಗೆ ದಯಮಾಡಿ. ಪ್ರಭುಗಳಪ್ಪಣೆ ಆಯ್ತು. . 
(ಎಲ್ಲರೂ ಹೊರಡುತ್ತಾರೆ.) 
ಎಲ್ಲರೂ ಹೆ೧ರಟಹೆರು ಪ್ರಭುಗಳೆ, 


ಪ್ರಭು. ಖುತ್ತಿ ಕರೆ, 
ಯತ್ಚಿಕ... ಪ್ರಭು, 
ಪ್ರಭು... :- ತನ್ಮ ಸೂಚನೆಯನೊಪ್ಪಿರಲು ಚೆನ್ನಿತ್ತು. 


3 


- ಖುತ್ವಿಕ.--ಪ್ರ ಭುಗಳ ವಿಶುದ್ಧಮನ ಎಲ್ಲರಿಗು ಇಹುದಿಲ್ಲ. 
ಮೇಲಾಗಿ ಕಾಳಿದಾಸರ ಕುರಿತ ಇನ್ನೊಂದು 
ವಿನರ ಇದೆ. . ಅದ ಸದ್ಯ ತಿಳಿಸಬೇಡಿರಿ ಎಂದು 
ಬೆಸಸಿಹರು. ಅದರ ಕಾರಣದಿಂದ ಸಹ ನಾನು 
ಮಾತು ಕೆಟ್ಟೀತೆಂಬ ಭೀತಿಯಲಿ ಆ ರೀತಿ 
ಅರಿಕೆ ಮಾಡಿದೆನು. 

ಪ್ರಭು, ತಾವೀ ಜನರ ಬಲ್ಲಿರಿ. 
ನಾವನಿತು ಇವರ ಬಲ್ಲವರಲ್ಲ. ಅದು ಇರಲಿ. 
ಕಾಳಿದಾಸರ ಸಮಾಧಾನಪಡಿಸುವ ಮಾರ್ಗ 
ಯಾವುದದ ಯೋಚಿಸಿರಿ. . ಕವಿಶೇಖರರ: ಕೇಳಿ. 
ಹಿರಿಯರಿಬ್ಬರು ತಾವು ಎಂತು ಬೆಸಸುವಿರಂತು 
ನಡೆಯುವರು ನಾವು. 

ಕನಿಶೇಖರ.-- ಕನಿಗಳು ಹೊರಟು ಹೋದುದು 
'ಕೋಪದಿಂದಲ್ಲ ಪ್ರಭು.  ಹೊರಟಂದು ಅವರ ಮುಖ 
ಅಕ್ಷುಬ್ಬವಾಗಿತ್ತು. | ವ್ಯಂಗ್ಯವನು ನುಡಿದವರ 
ಮನಕೆ ಸುಖ ತರಲೆಂದು ಅನರಿಂತು ನಡೆದಿಹರು. 
ರಾತ್ರಿ ಕಳೆಯೆಲಿ ; ಉದಯವಾದುದೇ ನಾನವರ 
ಕಂಡು, ಬೇಸೆರ ಬೇಡ ಎಂದವರ ಬೇಡುವೆವು. 


ಕಾಳಿದಾಸ ಈ 


ಸೆನ್ನಿಧಾನನ ಕಾಣಿರೆಂದು ಸೂಚಿಸಿ ಅನರ 
| ಪ್ರಭುಸನ್ಸಿಧಿಗೆ ನಾನೆ ಕರೆತಹೆವು. 
ಪ್ರಭು... ಇದು ಸರಿಯೆ 
ಯತ್ತಿ ಕರೆ? | | ; 
ಯತ್ತಿಕೆ ಇದು ನನಗೆ ಸರಿಯಲ್ಲ ಎನಿಸುತಿದೆ, 
ಪ್ರಭುಗಳೇ. ಈಗಳೇ ಬಲ್ಲ ಜನ ಅವರೆತ್ತ 
ಹೋಗಿಹರು ನೋಡುವುದು ಒಳ್ಳಿ ತು. ಬೇಸರದ 
ಲೇಶವನು ಅವರು ಸಹಿಸುವರಲ್ಲ. ಇಲ್ಲಿಂದ 
ಎತ್ತಲಾದರು ಹೊರಟು ಹೋದರೂ ಹೋದರೆ. 
ಅವರು ಊರನು ಬಿಡದ ತೆರ ನೋಡಿಕೊಳ್ಳುವುದು 
ಒಳ್ಳಿ ತು. ; 
ಪ್ರಭು. ಅಂತಿರಲು, ಕವಿಶೇಖರರೆ, ತಾವು 
ಒಡನೆಯೇ ಕನಿಗಳಿರುವೆಡೆ ಯಾನುಡೆಂದರಿತು 
ಅವರ ಈ ರಾತ್ರಿಯೇ ನಮ್ಮೆಡೆಗೆ ಕರೆತರಲು ' 
ಯತ್ನ ನಡೆಸಿರಿ. | 
ಕೆನಿಫೇ ಖರ. ಆಯು ಪ್ರಭು. 


ಪ್ರಭು. ತಾವು ಬರುವುದನು 


ಎದುರು ನೋಡುತ ನಾವು ಚಂದ್ರಸಾಲೆಯೊಳಿಹೆವು. 
(ಯತಶ್ಚಿಕ, ಕೆನಿಶೇ ಖರ, ಕೈಮುಗಿದು ಹೊರಡುತ್ತಾರೆ.) 
ಶರ್ಕರಕ, ನನಮಾಲ, ನನ್ನ ಕವಿತೆಯ ಮಾತ 
ಬೇಕೆಂದೆ ಎತ್ತಿದರು. ನನ್ನ ಮನ ಕೆಡಿಸಿದರು. 
ಸರಿಶುದ್ಧ ಮನದ ನಾನವರ ತಂತ್ರಕ ಸಿಕ್ಕಿ, 

ನನ್ನ ಆಶ್ರಯದ ಕವಿ ನನ್ನ ಕೃತಿಯನು ಕುರಿತು 
ಇನಿತು ದಿಟ್ಟ ದ ನುಡಿಯ ನುಡಿಯುತಿಹನೇ, ಎಂದು 
ಇನಿನೇ ಅಸೂಯೆ ಲೇಪಿಸಿದ ಭಾವನೆಯಿಂದ 
ಕೆನಿಸಾರ್ವಭೌಮ ಸದನನು ತಪ್ಪಿ ಬಳಸಿದೆನು. 
ಕಾಳಿದಾಸರ ಬುದ್ಧಿ ನನ್ನ ಬುದ್ದಿಗು ಮಿಕ್ಕು 


೧೩೧ 


ಲಕ್ಕಿಪಿ ಕಾಳಿದಾಸ 


ಸೂಕ್ಷ್ಮವಾದುದು ಎಂದು ತಿಳಿದಿದ್ದು ಮರೆತೆನೇ 
ನನ್ನಲದು ತಪ್ಪಾಯ್ದು. ಆ ತಪ್ಪಿಗಿದು ಶಿಕ್ಷೆ. 
ಗೊತ್ತುಗಾತಿ.. (ಬಂದು) ಪ್ರಭು, ರಾಣಿಯವರು ತಮ್ಮನು ಕಾಣಬೇಕೆಂದು 
ಬಯಸುತಿರುವರು. 
ಪ್ರಭು. ಅಂತೆ? ಈಗಲೇ ಬಂದೆ, ನಡೆ. 
(ಎಂದು ಹೊರಡುತ್ತಾನೆ. ಗೊತ್ತುಗಾತಿ ಹಿಂದೆ ನಡೆಯುತ್ತಾಳೆ.) 


ಸ್ಥಾನ ಡ್ರಾ 
ಅರಮನೆ. ರಾಣಿವಾಸ. ರಾಣಿ, ಪ್ರಭು. 

ರಾಣಿ. - ಹಗಲೆಲ್ಲ ನಿಮ್ಮನಿಲ್ಲಿಗೆ ಕರೆಸಲೆಂದು ನಾ 

ಕಾದು ಸೋತೆನು. ನಿಮಗೆ ಬಿಡುವಿಲ್ಲ. ಇದೆ ಈಗ 

ಬಿಡುವು ದೊರೆತಿದೆ. : ನೀವು ತುಂಬ ದಣಿದಿರುವಿರಿ. 

ದಣಿದನರ ಮತ್ತಷ್ಟು ದಣಿಸುವುದು ತರವಲ್ಲ. 

ಇರುತ. ದಣಿಸದೆ ಬಿಡುವ ಎನಲು ಆಗುತಲಿಲ್ಲ. 
ಪ್ರಭು.--ಏನು ಸಂಗತಿ? ಈ ಉಪೋದ್ಭಾತವೇ ಇನಿತು 

ದೀರ್ಫವಾಗಿದೆ, ಇದರ ಹಿಂಬದಿಗೆ ಇನ್ನೆಂಥ 

ಭೀಕರ ಪ್ರಕರಣವ ಕಾಣುವೆನೊ ಎಂದು ನಾ 

ಅಂಜಿಹೆನು. ಹೇಳಿರಿ. ಏನು ಸಂಗತಿ? 


ರಾಣಿ. (ನಗುತ್ತ) ಇದು. 
(ಬದಿಯ ಅರೆಯ ಕಡೆಗೆ) ತಂಗಿ ಮಾಲತಿದೇನಿ, ಬನ್ನಿರಿ. 
ಮಾಲತಿ... (ಒಳಗಿಂದ) ಬಂದೆ 


(ಎಂದು ಬರುತ್ತಾಳೆ.) 

ಪ್ರಭು.--ಯಾರಿವರು? ನನ್ನು ಕುವರಿಯ ಕಿರಿಯ ಓರಗಿತಿ 
ಭರತಪುರದರಗುವರಿ ಕಿರಿಯಾಕೆಯಂತಿಹರೆ? 
ಇವರೀಗ ಇಲ್ಲಿ ಬಂದಿಹುದೇನು? 

ರಾಣೆ... ಕಿರಿಯಾಕೆ 
ಮಂಜರೀದೇವಿ. ಈ ಚೆಲುವೆ ಆಕೆಯ ಅಕ್ಕ, 


ಕಾಳಿದಾಸ ೧೩೩ 


ಮಾಲತೀದೇನಿ. ಕನಿ ಕಾಳಿದಾಸರ ರಾಣಿ. 

ಪ್ರಭು. -ಕಾಳಿದಾಸರ ರಾಣಿ? ಕಾಳಿದಾಸರು ರಾಜ? 

ರಾಣೆ, ಅಹುದು. 

ಪ್ರಭು. ಅಹುದೇ? ಯಾವ ಒಗಟೆಗಳ ಮಾತು ಇದು? 
ಭರತಪುರದರಗುವರಿ ಹಿರಿಯಾಕೆಯನು ನಮ್ಮ 
ರಾಮಗಿರಿ ಅರಗುವರ ಮದುವೆಯಾದರು ಎಂದು, 
ಮದುವೆಯಾದವರು ಮಾರನೆ ದಿನವೆ ಆಕೆಯನು 
ತೊರೆದು ಹೋದರು ಎಂದು, ಆ ದುಃಖದಲಿ ಆಕೆ 
ಕಿಚ್ಚ ಹೊಂಡನ ಹೊಕ್ಕು ತೀರಿಕೊಂಡರು ಎಂದು, 
ಜನ ಹೇಳಿತಲ್ಲವೇ ? | 

ಪ್ರಭ ಹೇಳಿತು. 

ರಾಣಿ. ಕಿಚ್ಚ ಕಥೆ 
ದಿಟವಲ್ಲ. ಅಂತೆಂದು ಸುದ್ದಿಯನು ಹರಡಿಕೆ 
ಭಾವ ಹಿಂದಿರುಗಿ ಬಹರೇನೊ ಎನ್ನುತ ಇವರ 
ತಂಗಿ, ಮಂಜರಿ ತಾಯಿ, ಅದನು ಹುಟ್ಟಿ ಸಿದರು. 
ಆ ಭಾವನೇ ಇವರು ; ರಾಮಗಿರಿಯರಗುವರ 
ನಿಮ್ಮ ಕನಿ ಕಾಳಿದಾಸರು. 

ಪ್ರಭು. ಕಾಳಿದಾಸೆರು 
ರಾಮಗಿರಿಯರಗುವರ ? ಮುಖ ಮರೆಸಿಕೊಂಡನರು : 
ಏಕೆ ಈ ಕನಿ ಎಂಬ ಆಟಿನನು ಆಡಿದರು? 
ಗುರುತರಿಯದಿರಲೆಂದು ಇರಬೇಕು. ಆಮೇಲೆ? 

ರಾಣೆ. -ಫೀವು ಕಳುಹಿಸಿದ ಖುತುಸಂಹಾರ ಕಾವ್ಯವನು 
ನೋಡಿದುದೆ, ರಾಮಗಿರಿ ಗುರು, ಇದರ ಕನಿ ನಮ್ಮ 
ಅಣ್ಣಯ್ಯನೇ, ಬೇರೆಯವರು ಯಾರೂ ಅಲ್ಲ ' 
ಎಂದು ಹಟಮಾಡಿ ಇವರಿಗೆ, ನಿನ್ನ ಪತಿ ನಿನ್ನ 
ತೊರೆದೋಡಿ ಹೋದನೇ, ಅವನು, ಉಜ್ಜ ಯಿನಿಯಲಿ 
ತಾನೊಬ್ಬ ಕವಿ, ಹೆಸರು ಕಾಳಿದಾಸ್ಕ ಎಂದು 


೧೩೪ ಕಾಳಿದಾಸ 


ತಲೆ ಮರೆಸಿಕೂಂಡಿಹನು, ಬಾ ಅಲ್ಲಿ ಹೋಗುವ, 
ಗಂಡನನು ಕಂಡು ತಪ್ಪಿರಲು ಮನ್ನಿಸು ಎಂದು 
ನಿನ್ನೊಡನೆ ಬಾಳೆಂದು ಬೇಡು ಬಾ ಎಂದರು. 
ಮಾಲತೀ ದೇನಿ ಅವರೊಡನೆ ಇಲ್ಲಿಗೆ ಇಂದೆ 
ಬೆಳಗಾಗ ಬಂದರು. 

ಪ್ರಭು. ಅಯ್ಯೊ ಬೈನೆ, ಇನರು 
ಬೆಳಗಾಗ ಬಂದರು ; ಸಂಜೆಯಲಿ ಕವಿಗಳು 
ಗೋಷ್ಠಿಯಲಿ ಸಲ್ಲಾಪ ತಪ್ಪಾಗಿ, ಕವಲೊಡೆದು, 
ವಿರಸೆ ಮೂಡಿರೆ ತುಂಬು ಬೇಸರದಿ ಸಭೆಯಿಂದ 
ಹೊರಟು ಹೋದರು. 

ರಾಣಿ. ; ಅಹುದು. ಬದಿಯ ನುಂಟಿಸದಿಂದ 
ನಾವು ಅದ ನೋಡಿದೆವು. 

ಪ್ರಭು. ಎತ್ತ ಹೋದರು ನೋಡಿ, 
ಅವರ ಕರೆತನ್ಸಿರಿ ಎಂದು ಆಣತಿ ಮಾಡಿ 
ಜನರನಟ್ಟಿ ಹವು. 

ರಾಣಿ ಕರೆತಂದರೇ ಒಳಿತಾಯ್ದು. 
ಇಲ್ಲವೆನೆ ? 

(ಮಾಲತಿ ಕಣ್ಕೀರು ಹಾಕುತ್ತಾಳೆ.) 

ಪ್ರಭು. ನಮ್ಮ ಮಾತಿದನೆಲ್ಲ ಕೇಳುತ 
ನಮ್ಮ ಮಗು ಈಕೆ ಕಲ್ಲಲಿ ಕಡೆದು ನಿಲ್ಲಿಸಿದ 
ಪ್ರ ತಿಮೆಯೆಂಬಂದದಲಿ ಎವೆಯಿಕ್ಕದಿರುವರೆ. 
ಮಾತನಾಡಿಸಿ ಇವರ. 

ರಾಣಿ. ತೆಂಗಿ ಮಾಲತಿ, ನೀವು 
ಥೈರ್ಯ ಕೆಡುವುದು ಬೇಡ. ಹತ್ತು ಕಡೆ ಹೋಗಿರುವ 
ಹತ್ತು ಜನರಲಿ ಯಾರೊ ಅವರ ಕಾಂಬುದೆ ದಿಟ 
ಕಂಡರೋ ಕರೆದೆ ತರುವರು. ಚಿಂತೆಯನು ಬಿಡಿರಿ. 

ಮಾಲತಿ.--ಚಿಂತೆಯನು ಬಿಟ್ಟಾ ಯಿತಕ್ಕ. ನಾನಿನ್ನ ವರ 


ಕಾಳಿದಾಸ ೧೩೫ 


ಕಾಣುವೆನು ಎಂಬಾಸೆಯನು ತೀರ ತೊರೆದಿಹೆನು. 
ಆ ಬಾರಿ ಜೊತೆಗೆ ಕುಳಿತನರ ಮಾತಾಡಿಸಿದೆ. 
ಅದುವೆ ಸಾಕಾಯ್ತವರನಲ್ಲಿಂದ ಅಟ್ಟಲು. 
ಈ ಬಾರಿ ನಾ ದೂರದಿಂದನರ ನೋಡಿದೆನು. 
ಅದುವೆ ಸಾಕಾಯ್ತವರನಿಲ್ಲಿಂದ ಅಟ್ಟಲು. 
ಇನ್ನವರು ಬರುವರೇ? ನಾನವರ ನೋಡುನೆನೆ? 
ಆ ಆಶೆ ಇನ್ಪಿಲ್ಲ (ಮಂಜರಿ ಬರುತ್ತಾಳೆ. ಹಿರಿಯರಿಗೆ ಕೈಮುಗಿದು ಅಕ್ಕನ 
ಹತ್ತಿರಕ್ಕೆ ಓಡುತ್ತಾ) | 
ಸುಂಜರಿ.-- ಏನಕ್ಕ ಅಳುತಿರುವಿ? _ 
ಕನಿ ಭಾವ ಅಹುದಂತೆ. ಅವರಿಲ್ಲಿ ಇಹೆರಂತೆ. 
ಅರಮನೆಯ ಬಾಗಿಲಲಿ ಒಡತಿಯನು ಕಂಡೆನು. 
ಅವಳಿದನು ಹೇಳಿದಳು. | 
ಮಾಲತಿ... ಅವಳು ಬಲ್ಲದು ವನು 
ಅದನವಳು ಹೇಳಿದಳು. ನೀ ಭಾವ ಎನ್ನುವರು 
ಮತ್ತೆ ಎಲ್ಲಿಗೊ ಹೊರಟು ಹೋಗಿಹೆರು. 
ಮಂಜರಿ. ಫೆ; ಅಯ್ಯೋ 
(ಎಂದು ಗೋಳಾಡುತ್ತಾಳೆ) 
ರಾಣೆ.--ಬಾ ತಾಯಿ ಮಂಜರಿ. ಅಳಬೇಡ, ಬಾ ತಾಯಿ. 
ಯಾವಾಗ ಬಂದಿರಿ? ಜೊತೆ ಯಾರು? ಏನೆಂದು 
ಬಂದುದು? ಏನನೂ ತಿಳಿಸದೆಯೆ ಬಂದಿಹಿರಿ: 
ಪ್ರಭು. (ತನಗೇ). ಒಂದೆ ಎರಕದಿ ಹುಯ್ದ ಎರಡು ಪ್ರತಿಮೆಗಳಂತೆ 
ಕಾಣುವರು ಈ ಅಕ್ಕ ತಂಗಿಯರು. ಅಚ್ಚರಿ. 
ಮಂಜರಿ. -ಅಕ್ಟ ಊರಿಂದ ಹೊರಡುನ ವೇಳೆ, ತಾಫಿಂತು 
ಹೊರಡುವಳು, ಇದಕಾಗಿ, ಎಂದು ನಮ್ಮಣ್ಣ ನಿಗೆ 
ಅಂತೆ ನನಗೆ, ಹೇಳಿ ಕಳುಹಿದಳು. ಇವಳಿಲ್ಲಿ 
| ಒಬ್ಬಳಾಗುವಳಲ್ಲ ಎಂದು ನಾ ಆಣ್ಮನನು, 
ಬೇಡಿ ಅನರೊಡನೆ ನಗರಿಗೆ ಬಂದು ಇದೆ ಈಗ 


೧೩೬ ಕಾಳಿದಾಸ 


ಅರಮನೆಯ ಮುಟ್ಟಿ ದೆನು. ನಾವು ಮುಟ್ಟಿದ ಅದೇ 
ಕ್ಷಣ ಅಣ್ಣ ಭರತಪುರದಿಂದ ಹೊರಟದ್ದವರು 

ತಾವು ಸಹ ಅರಮನೆಯ ಮುಟ್ಟಿ ದರು. ಅವರಿಗೆ 
ಒಡತಿ ಹೇಳಿದ ಮಾತ ತಿಳಿಸಿದೆನು. ಅಣ್ಣ ನಿಗೆ 
ಎನಿತು ಸಂತೋಷ ಅದ ಹೇಳ ತೀರದು. ಎಲ್ಲ 
ಬರಿದಾಗಿ ಹೋಯಿತೇ? 


ಪ್ರಭು... ಆಣ್ಮ, ಅಣ್ಣ, ಎಲ್ಲಿ? 
(ರಾಣಿಗೆ) ಅವರನಿಲ್ಲಿಗೆ ಕರೆಸಿ. 
ರಾಣಿ. ಕರೆಸಿದೆ (ಸೇವಕಿಯನ್ನು ಕರೆದು ಅಪ್ಪಣೆ 
ಮಾಡುತ್ತಾಳೆ. ಮಂಜರಿಯ ಪತಿ, ಅಣ್ಣ ಬರುತ್ತಾರೆ.) 
ಪ್ರಭು. (ಆವರಿಗೆ) ದಯಮಾಡಿ, 
ವಂದನೆ. ಸೌಖ್ಯವೇ 9) 
ಅರಸ. ವಂದನೆ. ತಾವೆಂತು? 
ಕುಮಾರ.-ಸೌಖ್ಯ. ತಾವೂ ಸೌಖ್ಯನೇ? 
ಅರಸ. ತಂಗಿ, ಅಳು ಏಕೆ? 


(ಪ್ರಭು ಅನರನ್ನು ಹತ್ತಿರಕ್ಕೆ ಕರೆದು ಸಂಗತಿ ತಿಳಿಸುತ್ತಾನೆ.) 
ಕ್ಷೀಣ ಭಾಗ್ಯರು ನಾವು. ವಿಧಿ ನಮ್ಮನೀರೀತಿ 
ಏಕೆ ಕಾಡುತಲಿಹುದೊ ಅದು ನನಗೆ ಕಾಣದಿದೆ. 
(ಸೇವಕ ಬಂದು ಕೈಮುಗಿದು ನಿಲ್ಲುತ್ತಾನೆ.) 
ಪ್ರಭು.--ಏನು? 
ಸೇವಕ. ಪ್ರಭುಗಳಲಿ ಬಿನ್ನಹ. ಕಾಳಿದಾಸರನು 
ಎಲ್ಲೆಡೆಯು ಹುಡುಕಿ ಆಯಿತು. ಅವರು ದೊರೆತಿಲ್ಲ. 
ಇದನರಿಕೆ ಮಾಡೆಂದು ಖುತ್ತಿಕರು ಬೆಸಸಿದರು. 
ಪ್ರಭು. ಅಂತೆ? ಒಳ್ಳಿ ತು. 
(ಸೇವಕ ಹೋಗುತ್ತಾನೆ) 
ಮುಂದೆ ಏನ ಗೆಯ್ತು ದು ಅದನು 
ಯೋಚಿಸುವ ಬನ್ನಿರಿ. ನನ್ನಾಸೆ ಅಳಿದಿಲ್ಲ. (ಎಂದು ಅರಸ ಅರಗುನರ 
ಇವರೊಡನೆ ಹೋಗುತ್ತಾನೆ.) 


10] ಕಾಳಿದಾಸ ೧೩೭ 


ಮಾಲತಿ, ಅಕ್ಷ] 
ರಾಜೆ... ಏನವ್ವ ಶಿ 
ಮಾಲತಿ... ನನಗೆ ಆ ಭಾಗ್ಯವಿರೆ 


ನನ್ನಾಣ್ಮನನು ನನಗೆ ಮರಳಿ ತಂದು ಕೊಡೆಂದು 
ದೇವರನು ಬೇಡಿ ವಾರದದಿನ ಮಹಾಕಾಳ 
ಕ್ಲೇತ್ರದಲಿ ಹಾಡಸೇವೆಯನು ಸೆಲ್ಲಿಸೆ ನಾಳೆ 
"ತೊಡಗ ಬೇಕೆನ್ನು ವೆನು. ಇದ. ನನಗೆ ನಡೆಸಿಕೊಡಿ. 
ರಾಜೆ. ಎಂಥ ಯೋಚನೆ ! ತುಂಬ ಒಳ್ಳೆ ಯೋಚನೆ, ತಾಯಿ. 
ಈಗಲೇ ನಾನಿದನು ನಡಸೆಲಣಿಮಾಡುನೆನು. 
ನಾಳೆಯೇ ತೊಡಗಿ. | 
ಮೆಂಜರಿ. ನಾನೂ ಆಣ್ಮನೂ ನಿನ್ನ 
ಜೊತೆಗೆ ಬರುವೆವು ಅಕ್ಕ. 
ಮಾಲತಿ. ಬಸ್ಸಿ, ನನ್ನೊಡನೆ ಇರಿ. 
ರಾಣಿೆ.___ನಾವು ಸಹ ಆಮೇಲೆ ಬರುವೆವು. .ಮಹಾಕಾಳ 
ನಗರದುಸನಗರ ಎಂಬಂತದರ ಬದಿಯಲಿದೆ. 
ಹೋಗುವುದು ಬರುವುದು ಬಹು ಸುಲಭ. 
ಮಾಲತಿ. | ಸೆರಿ ಅಕ್ಕ. 


ಸ್ಥಾನ ೩ ; 


ಗೋಷ್ಠಿ ಮುಗಿದ ಒಂದು ಗಳಿಗೆಯ ಮೇಲೆ. ಮಹಾಕಾಳಕ್ಕೆ ಹೋಗುವ ದಾರಿ 
ಯಲ್ಲಿ ಕಾಳಿದಾಸ. 
ಕಾಳಿದಾಸ.. -ಕನಿಸಾರ್ವಭೌಮ ! ಪ್ರಭು ಬಿರುದ ಕೊಟ್ಟ ದಿನ 

ಮನಕೆನಿತು ಸಂತಸ. 441 ಬಿರುದ ತ 

ಮನಕೆನಿತು ಹೇಸಿಕೆ. ಒಂದೆ ವಸ್ತುವ ಮನಸು 

ಒಂದರೊಡನೊಂದು ಹೊಂದದ ಎರಡು ರೀತಿಯಲಿ 

ಕಾಂಬುದು ವಿಚಿತ್ರ. ಬಿರುದನು ಕೊಟ್ಟ ಪ್ರಭು ತಾನೆ 

ಅದ ಕುರಿತು ವ್ಯ 0ಗ್ಯ ನುಡಿವುಡಿ? ತುಚ್ಛ ಮಾರ್ಗನಿದು. 


೧೩೮ ಕಾಳಿದಾಸ 


ಕ್ಷುದ್ರ ಬುದ್ಧಿಯ ಮಾರ್ಗ. ಒಳ್ಳಿತು. ಪ್ರಭು ಇವನ 
ಆ ಬಿರುದನಿವನಿಗೇ ಹಿಂದಿರುಗಿ ಕೊಟ್ಟಿ ವನ 
ದರ್ಪವನು ಇಳುಹಿದೆನು. ಸರಿಶುದ್ಧ ಮನನೆಂದೆ. 
ಸರಿಶುದ್ಧ ಅಲ್ಲ. ಸುಳ್ಳಾಯಿತೆ? ಅದೂ ಇಲ್ಲ. 
ಪ್ರಭುವಾದವನ ಮನಸು ಪರಿಶುದ್ಧವಾಗಿರಲಿ 

ಎಂದು ನಾ ಪ್ರಭು ಮನಕೆ ಮುಟ್ಟಿ ಸುವ ಸರಿಯೇನು? 
ಸತ್ಯವೇ ಆದರೆಯು, ನಾ ಹಿರಿಯನೆಂದು ನೀ 
ಹೇಳುವುದು ಬೇಡ, ಎಂದರು ನನಗೆ ಗುರು. ಅಂತೆ 
ಸತ್ಯವೇ ಆದರೆಯು ತನ್ನ ಮಾತಿನಲಿ ಪ್ರಜೆ, 

ಪ್ರ ಭುವಾದವನಿಗೆ ನೀ ನೀಚ ಎನ್ನಲು ತಗದು. 
ಆಯಿತೇ, ಖತ್ರಿ ಕರು ಮೊದಲ ಸೆಲವೇ ನನಗೆ 
ಎಚ್ಚರಿಕೆ ನುಡಿದರು. ನುಡಿದಂತೆ ಈ ನಮ್ಮ 
ಕನಿಗಳೆನ್ನುನ ಜನರು ಎಂಥ ಈರ್ಷೆಯ ಜನ! 
ಎಚ್ಚರಿಕೆಯನು ಕೇಳಿಯೂ ನನಗೆ ಇವರೀರ್ಷೆ 

ಈ ಮಟ್ಟಿ ವನು ಮುಟ್ಟ ಬಹುದು ಎನ್ನಿ ಸಲಿಲ್ಲ. 
ಸಾತ್ವಿಕರು ಇಬ್ಬರು, ಉದಾಸೀನರಿಬ್ಬರು, 

ಕ್ಷುದ್ರ ರಿಬ್ಬರು. ಲೋಕ ಎಂತಂತೆ ಕವಿಜನ. 
ಲೋಕದಲಿ ಒಂದಂಶ ಕವಿಲೋಕ. ಆ ಲೋಕ 
ಎಂತಂತೆ ಈ ಲೋಕ. ಇವರ ಜೊತೆಯೊಳಗಿಹುದು 
ಒಂದು ಕಣಜದಲೋ ಹಗೇನಿನಲೊ ಕುಳ್ಳಿರುತ 
ಉಸಿರಾಡುವುದೆ ಕಷ್ಟ ಅಪ್ಪ ಂತೆ ಕಡು ಕಷ್ಟ. 
ದೈವಕೃಪೆಯಿಂದ ಇದು ಇಂತು ಕೊನೆಗೊಂಡಿತು. 
ಇನ್ನು ಮುಂದಿನ ದಾರಿ ಏನು ಯೋಚಿಸಬೇಕು. 
ದ್ವಾರಕೆಗೊ ವಾರಣಾಸಿಗೊ ಹೋಗಿ ದೇವರೆಡಿ 
ಮೂರು ತಿಂಗಳ ದಿನವ ಕಳೆಯೋಣ ಎನಿಸುತಿದೆ. 

ಪ್ರಾ ರಾತ್ರಿಯನು ನಾಳೆ ದಿನನನು ಮಹಾಕಾಳ 
ಕ್ಷೇತ್ರದಲ್ಲಿ ಧ್ಯಾನದಲಿ ಕಳೆಯುವುದು. ಆ ಬಳಿಕ 


ಕಾಳಿದಾಸ ೧೩೯ 
1 


ಯಾವ ರೂಪದಿ ದೈವ ಬಾ ಎಂದು ಕರೆಯುವುದು, 
ಆ ರೂಪು ಇರುವೆಡೆಗೆ ಸಂತಸದಿ ಸಾರುವುದು. 


ಅಂಕ ಏಳು 
ಸ್ಥಾನ ೧ 
ಮಹಾಕಾಳ. ಮಾಲತಿ, ಮೆಂಜರಿ, ಅವಳ ಪತಿ ಕುಮಾರ. ಒಬ್ಬ ತೆ ಅರ್ಚಕ. 
ಮಂಜರಿ....ಅರ್ಚಕರೆ, ಪೂಜೆಯಲಿ ನಮ್ಮ: ಸೋದರಿ ಇವರು 
ಸಂಗೀತ ಸೇವೆಯನು ಸಲ್ಲಿಸಲು ಬಂದಿಹೆರು. 
ಇದನು ನಡೆಸಿರಿ ಎಂದು ನಿಮಗೆ ಅರಮನೆಯಿಂದ 
ಪ್ರಾರ್ಥನೆಯ ಕಳುಹಿಹರು. 
ಅರ್ಚಕ... ಅಹುದು, ತಾಯಿ. ಪೂಜೆ 
ಇನಿತರಲೆ ತೊಡಗುವುದು. ಅಕ್ಕ ಒಳಗಡೆ ಬರಲಿ. 
ಸಂಗೀತಮವಧಾರಯ ಎಂದ ಸಮಯದಲಿ 
ಸೇವೆಯನು ಸಲ್ಲಿಸಲಿ. 
ಮಂಜರಿ. ಏನಕ್ಟ ? 
ಮಾಲತಿ. ಆಯಿತು 
ಸನ್ನಿಧಿಗೆ ಹೋಗುನೆನು. 
ಮಂಜರಿ. ; ನಾನೂ ಕುಮಾರರೂ 
ಸನ್ನಿಧಿಯ ಈ ಸುತ್ತಿನಲಿ ಇನಿಸು ನಡೆದಾಡಿ 
ತಿರುಗಿ ಬರುವೆವು. ' | 
ಇರಾಲತಿ... ಒಳಿತು, ನಡೆದಾಡಿ ಬನ್ನಿರಿ. 


ಸಾನ ೨. 
@ y 


ಆಲಯದ ಹಿಂಬದಿ. ಒಂದು ಸಣ್ಣ ಗುಡ್ಡ. ಮರಗಳು ಒಂದು ಉದ್ಯಾನದಲ್ಲಿ 
ಎಂಬಂತೆ ಬೆಳೆದಿವೆ. ಗುಡ್ಡದಲ್ಲಿ ಅಲ್ಲಲ್ಲಿ ಗುಹೆಗಳು. ಮಂಜರಿ, ಕುಮಾರ, ಸುತ್ತುತ್ತಾ 
ಒಂದು ಗುಹೆಯ ಬಳಿ ಬರುತ್ತಾರೆ. 


೧೪೦ ಕಾಳಿದಾಸ 


ಮಂಜರಿ... ತಾನಾಗಿ ಬೆಳೆದ ಕಾಡಿದು ಎನಿತು ಚೆನ್ನಿಹುದು. 
ಹಿಂಬದಿಗೆ ಈ ಗುಡ್ಡ. ಇದರ ಚೆಲುವೇ ಚೆಲುವು. 
ನಾಡದೇವರು ತಾನು ನೆಲೆಯಾಗಿ ನಿಲುವುದಕೆ 
ತಗುವ ಚೆಂದದ ಒಂದು ಎಡೆಯೆಂದು ಈ ಸ್ಪಳವ 
ಆರಿಸಿಹನಪ್ಪುದು.  ಕಾಡಲ್ಲ ಇದು. ಒಂದು 
ಉಸವನ. ಮಹಾಕಾಳ ತನಗೆಂದು ನಿರ್ಮಿಸಿದ 
ಚೈತ್ರರಥ ನಂದನಕೆ ಸಮನಾದ ಉಪವನ. 
 ಗುಹೆಗಳಲಿ ಯಾರಿಹರೊ? 
ಸ ' ” (ಎಂದು ಗುಹೆಯ ಬಳಿ ಬಂದು) 
. | ತಪಸಿ ಯಾರೋ ಸ್ತೋತ್ರ 
ನಿನನೋ ಹೇಳುತಿರುವರು. 
(ಎಂದು ಒಳಕ್ಕೆ ಇಣಿಕಿ ನೋಡಿ) 
ಅಯ್ಯ » ನನ್ನ ರಸ್ಕೆ 
(ಎಂದು ಗಂಡನ ಬಳಿಗೆ ವಹಲ 

ಒಳಗೆ ಇರುವರು ನಮ್ಮ ಭಾವ, ಅನರೆತ್ತಲೋ 

ಹೊರಟು ಹೋದರು ಎಂದು ಊರಿನಲಿ ಹೇಳಿದರೆ, 

ತಲೆ ಮರಸಿಕೊಳ್ಳ ಲವರಿಲ್ಲಿ ಬಂದಿರಬೇಕು. 

ಏನು, ಅಕ್ಕನ ಪುಣ್ಯ ಒಳ್ಳಿ ತಾಗಿಯೆ ಇಹುದೊ? 

ಇಲ್ಲದಿರೆ, ಅವರಿಲ್ಲಿ ನನಗಿಂತು ದೊರೆಯುವರೆ? 

ಅಕ್ಕ ನನು ಒಪ್ಪಿಕೊಂಬಿರ ಎಂದು ಇವರನು 

ನಾನೀಗಲೇ ಕೇಳಿ ತಿಳಿಯುವೆನು. ಒಪ್ಪಿದರೆ 

ಅವಳು ಬದುಕೆದಳು. ಒಪ್ಪರೆ ನಮ್ಮ ಹಣೆಬರಹ, 

ಬೇಗನೆಯೆ ಹೋಗಿ ಅಕ್ಕ ನನು ಕರೆತನ್ನಿ ರ. 

ಇನರೆತ್ತಲೂ ಹೋಗದೆ ನಾನಿಲ್ಲಿಹೆನು. 

(ಕುಮಾರ ಹೋಗಿ ಮಾಲತಿಯೊಂದಿಗೆ ಬರುತ್ತಾನೆ. ಮಂಜರಿ ತುಟಿಗೆ ಬೆರಳಿಟ್ಟು 
ಮೆಲ್ಲನೆ ಮಾತಾಡು ಎಂದು ಸನ್ನೆ ಮಾಡುತ್ತಾ ಳೆ) 
ಮಾಲತಿ. -ಆಣ್ಮನೆ 9) 
ಮಂಜರಿ... ಷ್‌ 


ಕಾಳಿದಾಸ 


ಮಾಲತಿ... ಈಗೇನ ಮಾಡುನೆ? 


ಮಂಜರಿ. ಅಕ್ಕ, 


ನೀನು ನನ್ನರಸೆ ಇಬ್ಬರು ಇಲ್ಲೆ ನಿಂತಿರಿ. 
ಗುಹೆಯ ಬಾಗಿಲ ಸೇರಿ ನಾನು ಬೆಳಕನು ಇನಿಸು 
ತಡೆದು ಮರೆಯಾಗಿ ನಿಲ್ಲುವೆನು. ಅದ ಕಂಡನರು 


ಭಾವ, ಯಾರಿದು ಎಂದು ನೋಡುವರು. ಕೈಮುಗಿದು 


ನಾನವರ ಹೊರಗೆ ಬನ್ನಿರಿ ಎಂದು ಕರೆಯುವೆನು. 
ಅವರಿಗಚ್ಚ ರಿ ಅಹುದೆ ದಿಟ. ವಿನು ಸೆಂಗತಿ 
ಸ ಹೊರಗೆ ಬರೆ ಆಗ ನಾ ನಿನ್ನೊಡನೆ 
ಇಲ್ಲಿ ನಿಲುವೆನು. ನಮ್ಮಲಿ ಮಾತು ಡು ಎಂತು 


ಬೆಳೆಯುವುದೊ ನೋಡುವ. ಸರಿಯಾಗಿ ಬೆಳೆಯಿತೇ.: 


ಆಗನಾ ಸನ್ನೆ ಮಾಡುವೆನು. ಒಡನೆಯೆ ನೀನು 
ಅವರ ಅಡಿಗೆರಗಿ, ತಪ್ಪೇನಿರಲಿ ಮನ್ನಿಸಿ 
ನನ್ನ ಬಾಳಿಸಿ, ಎಂದು ಬೇಡು. ದೈವೇಚ್ಛೆ ಯಲಿ 
ಏನಿಹುದು ನೋಡುವ. 

ಮಾಲತಿ. ನೋಡು ಮಂಜರಿ. 


೧೪೧ 


ಮಸಣಿ ೨ .(ಗುಹೆಯ ಬಾಗಿಲಿಗೆ ಹೋಗಿ ತಾನು ಹೇಳಿದಂತೆ ಮಾಡಿ | ಬಿಟ್ಟು,) 


ಭಾನ | 


ಕಾಳಿದಾಸ....(ಗುಹೆಯಿಂದ ಹೊರಕ್ಕೆ ಬರುತ್ತಾ,) 


ಭಾವ ! ಯಾರದು ನನ್ನ ಭಾವ ಎನ್ನುವ ವ ತರುಣಿ ) 


ಮಂಜರಿ... (ಬಂದು ಅಕ್ಕನ ಸಕ್ಕ ದಲ್ಲಿ ನಿಂತು,) 
ನಾನು, ತ ನಿಮ್ಮ ರಾಣಿ ಈಕೆಯ ತಂಗಿ. 
ಕಾಳಿದಾಸ... -ನನ್ನ ರಾಣಿಯ ತಂಗಿ ? 


ಮಂಜರಿ. . ಅಹುದು. ನಿಮ್ಮ] ನು ಅಂದು 


ಕುರುಬ ಒರಟಿ ಎಂದು ಹೇಳಿದೆನೆ ಆ ಶುಂಟಿ. 


ಕಾಳಿದಾಸ... ನೀನು ಆ ತಂಗಿ ದಿಟ ಎನಿಸುತಿದೆ. ಇನಳೆನ್ನ 


ರಾಣಿ ಎಂತಹಳು? ನಾನವಳ ಕೊಂದೆನು ಎಂದು 


೧೪೨ ಕಾಳಿದಾಸ 


೪ 


ಅವಳು ಬೆಂಕಿಯ ಹೊಕ್ಕು ತೀರಿಕೊಂಡಳು. ನನ್ನ 
ಸ್ತ್ರೀಹತ್ಯ ಪಾತಕಕೆ ಗುರಿಮಾಡಿ ಹೋದಳು. 
ಮಂಜರಿ. -ಬೆಂಕೆಯನು ಹೊಗಲಿಲ್ಲ. ಏತರದೆ ಪಾತಕಕೆ 
ಈ ನಿಮ್ಮ ಗುರಿ ಮಾಡಲಿಲ್ಲ. ಸತ್ತಳು ಎನಲು 
ನೀವು ಬರಬಹುದೆಂದು ಸಾವ ಸುಳ್ಳಿ ನ ಕಥೆಯ 
ನಾನೆ ಹುಚ್ಚಿ ಸಿದೆನು. ಅಕ್ಕ ಜೀವಿಸಿ ಇಹಳು. 
ಇಕೊ ಇಲ್ಲಿಯೇ ಇಹಳು. ನಿಮಗವಳು ಬೇಕೇ? 
(ಕ್ಷಣ ತಡೆದು ಅವಳ ಅರ್ಥವನ್ನು ಗ್ರಹಿಸಿ) . 
ಕಾಳಿದಾಸ... ಸ್ರೀ ಹತ್ಯೆ ಪಾತಕವ ಕಟ್ಟಿ ಕೂಂಡೆನೆ ಎಂದು 
ಭಯದೊಳದ್ದಿದ್ದೆನ್ನ ಅದರಿಂದ ಉದ್ಧರಿಸಿ 
ಕಾಪಿಟ್ಟ ನೀ ನನ್ನ ಮನೆದೈ ವನೇ ಸತ್ಯ. 
ನನ್ನ ಸತಿ ನನಗೆ ಬೇಕೇ ಕೇಳಲೇತಕೆ? 
(ಮಂಜರಿ ಅಕ್ಕೆ ನಿಗೆ ಸನ್ನೆ ಮಾಡುವಳು.) 
ಮಾಲತಿ.--(ಅನನ ಕಾಲ ಮೇಲೆ ಬಿದ್ದು,) 
ನನ್ನ ದೇವರೆ, ನಾನು ಯಾನ ಅಷರಾಧನನು 
ಮಾಡಿದೆನೊ ನಾ ಕಾಣೆ. ಅದು ಏನು ಇದ್ದ ರೆಯು 
ಅದನು ಮರೆಯಿರಿ, ಮನ್ಸಿಸಿರಿ. ನಿಮ್ಮ ದಾಸಿಯನು ' 
ಒಪ್ಪಿಕೊಳ್ಳಿ ಿ, ಬಾಳಿಸಿರಿ. : ಬಿಡದೆ ಹಿಡಿದಿರಿ. 
(ಎಂದು ಅಳುತ್ತಾಳೆ.) | 
ಕಾಳಿದಾಸ... (ಅವಳನ್ನು ಎತ್ತಿ ಹಿಡಿದು) 
ನಿನ್ನಿಂದ ಏನೆ ಅಸರಾಧವೂ ಆಗಿಲ್ಲ. 
ನಾನು ಮನ್ನಿಸಬೇಕು ಎಂಬ ವಿನೇ ತಪ್ಪು 
ನಿನ್ನಲಿನಿಸೂ ಇಲ್ಲ. ಎಲ್ಲ ಅಪರಾಧವೂ, 
ಎಲ್ಲ ತಪ್ಪೂ, ನನ್ನದೇ. ತೀರ ನನ್ನದೇ. 
ನನ್ನ ಬುದಿ ಯನಂದು ಅಂತು ತಿರುಗಿಸಿ ದೃವ 
ನನ್ನೊಡನೆ ನಿನ್ನನೂ ಕಷ್ಟಡಲಿ ಸಿಲುಕೆಸಿತು. 
ಏಕೆ ಸಿಲುಕಿಸಿತೊ ಹೇಳುವುದೆಂತು ? ಸಿಲುಕಿಸಿತು. 


ಕಾಳಿದಾಸ | ೧೪೩ 


ಅದರಿಂದ, ಒಳ್ಳಿ ತಕ ಇರಬೇಕು ಎಂಬೆನು. 

ನಮ್ಮೂರ ಗಿರಿಯ ಆಶ್ರಮದ ಯಕ್ಷನ ರೀತಿ 

ಇನಿತು ದಿನ ನಾ ಸತಿಯನಗಲಿ ಬಾಳಿದೆನಾಯ್ತು. 

ಅಗಲಿಕೆಯ ದಿನ ಮುಗಿದು ದ್ಧ ವ ನಮ್ಮನು ಈಗ 

ಜೊತೆಯಾಗಿ ಬಾಳಿರಿ ಸ ಬೆಸ ತುರು 

ಅದರ ಆಣತಿಯಂತೆ ಜೊತೆಯಾಗಿ ಬಾಳುವ, 

ಜೊತೆಯಾಗಿ ಅದರ ಸೇನೆಯ ಗೆಯ್ತ, ಬಾ ಮಡದಿ. 

(ಎಂದು ಅವಳನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಳ್ಳುತ್ತಾನೆ. ಪ್ರಭು, ರಾಣಿ ಅವರ 
ಕುಮಾರಿ ಮಾಧನಿ, ಅರಸ, ಯತ್ತಿಕ ಬರುತ್ತಾರೆ.) 
ಪ್ರಭು....(ಕಾಳಿದಾಸನನ್ನು ನೋಡಿ) 

'ಕಾಳಿದಾಸರು ಇಲ್ಲಿ? ಇವರ ಕಂಡರು ಯಾರು ? 
ಕುಮಾರ... -ನನ್ನರಸಿ ಪ್ರಭು. 
ಪ್ರಭು... ಎಂಥ ಜಾಣ ಹೆಣ್ಮಗಳೀಕೆ ! 

ಎಂತು ಆಯಿತು ಇದು? ಎಲ್ಲವನು ತಿಳಿಸಿರಿ. 

(ಮಂಜರಿ ಇವರಿಗೆ ಎಲ್ಲವನ್ನೂ ತಿಳಿಸುತ್ತಾಳೆ. ಮಾಲತಿಗೆ) 

ತಾಯಿ, ದೇವರು ನಿಮ್ಮ ದುಗುಡವನು ಕಳೆದಿಹರು. 

ಕಾಳಿದಾಸರೆ, ತಾವು ರಾಮಗಿರಿಯರಸರು - 

ಎಂದು ನಾವರಿಯದಾದಿವು. ಈಗ ತಿಳಿಯಿತು. 

(ಕಾಳಿದಾಸ ಅವನಿಗೆ ಕೈಮುಗಿಯುತ್ತಾನೆ.) 
ಚುತ್ವಿಕ,--ಇದೆ ನಿನರವನೆ, ಪ್ರಭು, ನಾನು ಸನ್ಸಿಧಿಯಲ್ಲಿ. 

ಇನಿತರಲೆ ಬಿನ್ನ ವಿಸುವೆನೆಂದರಿಕೆ ಮಾಡಿದುದು. 
ಪ್ರಭು. (ರಾಣಿಗೆ) ತುಂಬ ಒಳ್ಳಿ ತು ಆಯ್ತು. . ಬಹುಕಾಲ ಅಗಲಿದ್ದು 

ಈಗ ಜೊತೆಗೂಡಿರುವ ದಂಪತಿಗಳಿಗೆ ನೀವು 

ಏನ ಹೇಳುವಿರಿ? | | 
ರಾಣಿ. ಸತಿಯನು ಅರಸಿ ಬಂದವರು 

ಪತಿಯ ಕಂಡರು, ಅವರ ಸಡೆದಿಹರು. ಇದು ಅವರ 

ಭಾಗ್ಯ. ಇಂದಾರಂಭವಾಗಿರುನ ಈ ಭಾಗ್ಯ 


೧೪೪ ಕಾಳಿದಾಸ 


ಇದನಿವರ ದೈವ ಇವರಿಗೆ ನಿತ್ಯ ನೀಡಿರಲಿ 
ಎಂದು ಬೇಡುವೆನು. 

ಪ್ರಭು. ತುಂಬ ಒಳ್ಳಿತು. ಮತ್ತೆ 
ರಾಮಗಿರಿಯರಗುವರ ಎತ್ತಲೋ ಹೋಗಿರಲು 
ಸೀಮೆಯಾಡಳಿತವನು ಸೇವಕ ಪ್ರಮುಖರು 
ನೋಡಿಕೊಳ್ಳು ತಲಿಹರು. . ಈಗ ಕುವರರು ತಮ್ಮ 
ಅರಸು ಪದವನು ಒಡನೆ ವಹಿಸಿಕೊಂಬುದು ಯುಕ್ತ. 

ಕಾಳಿದಾಸ.--ಅನ್ಸಣೆ, ಪ್ರಭು. 

ಅರಸ. ನಮ್ಮ ಮನೆಯಳಿಯ ದೇವರನು 
ಮತ್ತೆ ಕಂಡೆನ, ಇದು ನನಗೆ ಬಹು ಸಂತೋಷ. 
ನನ್ನ *ಿರಿತಂಗಿ ಚೆಲ್ಲಾ ಟಿದಲಿ ಮಾಡಿದ 
ಅಸಚಾರ ಏನು ಅದು ಎಲ್ಲನನು ಮರೆಯಿರಿ. 
ಬಾಂಧವ್ಯವನು ಮಾತ್ರ ನೆನೆಯಿರಿ. 

ಕಾಳಿದಾಸ... - ಅಪಚಾರ 
ನನ್ಸಿಂದ ಬಹಳ ಆದುದ ತಾವು ಮರೆಯಿರಿ 
ಎಂದು ನಾ ಬೇಡುವನು. 

ಅರಸ... ಅಸರಾಧ ಏನಾಯ್ತು 
ಇಬ್ಬರೂ ಮರೆಯುವ. ಬೃನ ಎಲ್ಲವ ಈಗ 
ಚೆನ್ನ ಮಾಡಿತು. ಅದಕೆ ವಂದನೆಯ ಸಲಿಸುವ. : 

ಕಾಳಿದಾಸ. -ಸಲಿಸುವ, ಪ್ರಭು. 

ಪ್ರಭು... ಕಾಳಿದಾಸ ಕವಿಗಳೆ, ತಮ್ಮ 
ಸರಿಚಯವ ಕಾಣದಿಹ ದಿನಗಳಲಿ, ಆಸ್ಟಾನ 
ತಮಗೇನೆ ಅನಲೇಪಗೆಯ್ದಿ ರಲು ತಾವದನು 
ಮರೆಯಬೇಕೆಂದೆನ್ನ ಪ್ರಾರ್ಥನೆ. 

ಕಾಳಿದಾಸ.--(ಅವನ ಮಾತನ್ನು ತಡೆದು) ಪ್ರಭುನರರು 
ಈ ಮಾತನೆತ್ತುವುದೆ ಬೇಡ. ಯಾರೂ ಅಲ್ಲ 
ಅಂಥ ನಾ, ಸನ್ನಿಧಾನದ ಆಶ್ರಯವ ಬೇಡಿ 


> 


ಕಾಳಿದಾಸ ಹ ೧೪೫ 


ಬಂದೊಡನೆ ಈ ನನ್ನ ಕವಿಯೆಂದು ಒನ್ಸಿದಿರಿ. 
ಹಿರಿಯಕವಿ ಎಂದಿರಿ, ಕೃತಿಗಳನು ಮೆಚ್ಚಿದಿರಿ. 
ಕನಿಸಾರ್ವಭೌಮ ಬಿರುದನು ಅನುಗ್ರ ಹಿಸಿದಿರಿ. 
ಇದು ಏನು, ಬೇರೆ ಯಾರೂ ಇನಿತು ಕೃ ಪೆಯಿಂದ 
ನನ್ನ ಕಾಣಿರಿ ಎಂದು ತಮ್ಮ ಬೇಡಿರಲಿಲ್ಲ. 
ಇಂತಪ್ಪ ಕ್ಫ ಸೆಯಿಂದ ನನ್ನ PN ಪ್ರಭು 
ಬಿನೆ A ಗೆಯ್ದಿ ದ್ದ ಕರೆಯು ತಮ್ಮ 
ಆಶ್ರಯನ ಪಡೆದವನು ಅದ ಲೆಕ್ಕೈಸದೆ ಮಕೆತು 
ನನ್ನ ಪ್ರಭು ನಿಂತೆಹೆ ಉದಾರ ಚೇತನರೆಂದು . 
ಭಕ್ತಿ ಭಾವದಲಿ ಸನ್ನಿಧಿಯ ಪೂಜಿಸಬೇಕು. 
ಇಂತಿರುತ ಅವಶೇಪಲೇಶವೂ ಇಲ್ಲದೆ 
ನನ್ನ ನಡೆಸಿದ ತಮಗೆ ನಾನು ಚಿರಯಣಿ. ನಾನು 
ರಾಮಗಿರಿಯರಗುವರನೆಂದು ಡಂಗುರ ಹೊಡೆಸಿ 
ಕೃತಿಯ ತಮ್ಮೆಡೆ ತಂದು ತಾವು ಅದು ಒಳಿತೆಂದು 

| ಮೆಚ್ಚಿರಲು ದೇಶದೀ ಅರಸ ಸೀಮೆಯ ಅರಸ 
ಹೊಗಳುತಿಹರೆಂದು ಜನ ಮೆಚ್ಚಿಕಯ ಬಣ್ಣ ವನು 
ಇಳಿಗಳೆಯುತಿದ್ದರು. ಕನಿ ಬರಿಯ ಕನಿ, ಬೇರೆ 
ಏತರದು ಅಲ್ಲೆ ದ ವೇಳೆ, ಮೆಚ್ಚಿದ ಮೆಚ್ಚು 
ಸೋಡಶ ಕಲಾಪೂರ್ಣ ಎಂಬರೇ ಅಂತಹದು. 
ಬಹಳ ನುಡಿದೆನು. ನನ್ನ ಮನ್ಸ್ನಿಸಿರಿ. 

ಪ್ರಭು. | ಒಳ್ಳಿ ತು. 

ನಮ್ಮೆ! ಲ್ಲರಿಗು ಇಂದು ತುಂಬು ಸಂತಸದ 0ರ 
ಚಿರಸಂಭ್ಞದೆ ದುಗುಡ ಸಡುತಿದ್ದ ರಾಮಗಿರಿ 
ಅರಸರನು ಹಡೆದಿಹುದು. ಎತ್ತಲೋ ಹೋಗಿದ್ದ 
ಪತಿ ಬಂದು, ದುಃಖದಲಿ ಕರಗಿದ್ದ ಸತಿ ಇವರ 

. ಉಮ್ಮಳವನನಳಿಸಿಹರು. ಕನಿ ಕಾಳಿದಾಸರು 
ತುಂಬ ಬೇಸತ್ತು ಕಣ್ಮರೆಯಾದರೇ ಎಂದು 


೧೪೬ 6 ಕಾಳಿದಾಸ 


ಕಳವಳದೊಳಿದ್ದೆಮುಗೆ ಅವರೀಗ ದೊರೆತಿಹರು. 
ಪತಿಯ ಕಾಣುವೆನೆಂದು ಅರಮನೆಗೆ ಬಂದ ಈ 
ನಮ್ಮ ಸೋದರಿಯಾಸೆ, ಗಳಿಗೆ ಗ್ರ ಹಣಕ್ಕೆ ಸಿಕ್ಕಿ, 
ಗಳಿಗೆ ಕಳೆದಿರೆ ಪೂರ್ಣವಾಗಿಹುದು. ಈ ನಾಲ್ತು.... 
ಮಾಲತಿ, ಪ್ರಭು ಮಾನ ಅನುಮತಿಯ ನೀಡುನರೆ ಇನ್ನೊಂದು 
ಸಂತಸದ ಸಂಗತಿಯನಿವಕೆ ಸೇರಿಸಬಹುದು. 
ಪ್ರಭು. ಹೇಳಿರಿ. 
ಮಾಲತಿ. ಪ್ರಭು ತಾವು, ನಮ್ಮತ್ತೆ ನಿಮ್ಮರಸಿ, 
ಇನರು, ಈ ನಮ್ಮಣ್ಣ ತಮ್ಮ ಕಿಂಕುವರಿಯನು 
ಹಸೆನಿಲಲಿ ಎಂದು ಬಯಸಿದಿರೆಂದು ತಿಳಿದೆನು. 
ಸ ತಂಗಿ ಉಮ್ಮಳದೊಳಿರೆ ತಮಗೆ ಮದಿವೆಯೆ ಎಂದು 
ಆಗ ನಮ್ಮಣ್ಣ ಸದ್ಯನೆ ಒಲ್ಲೆ ಎಂದರು. 
Ne ಖ್‌ ದೊರೆ ರಾಣಿಯರ ಮನಸು ಈಗಳೂ ಅಂತೆ ಇರೆ... 
ಆಪು. -ಫಿಮ್ಮ ಣ್ಣ ಒಪ್ಪುನರೆ? ಹೆಣ್ಮ] ಗಳ ಹೆತ್ತ ಜನ 
ಒಲ್ಲೆ ನೆಂದೊಮೆ ಎನ್ನಿಸಿಕೊಂಡು ಮತ್ತೊಮ್ಮೆ 
ಅದೆ. ನುಡಿಯ Ba | 
ಮಾಲತಿ. ಅದು ಸರಿ. (ಅಣ್ಣನಿಗೆ) ಅಣ್ಣ.... 
ಅರಸ. -ಸಾಮಂತಶನಾದನನು ದೇಶದರಸರ ಸಾರಿ, 
ನಿಮ್ಮ ಮಗಳ ನು ನಾನು ಮದುವೆಯಾಗುವೆ ನೆಂದು 
ಹೇಳಲಾಪನೆ? ಚಿಂತೆ ಹರಿದು ಸಂತಸದ ದಿನ 
ಬಂದಿಹುದೆ, ಈಗ ಏನೆಂಬೆ, ಎಂಬರೆ ತಾನು.... 
; ಪ್ರಭು ಅಂತು ಎಂಬಿವು. ಒಸ್ಸಿ ನಮ್ಮ ಸಂತಸೆಗೊಳಿಸಿ. 
ಅರಸ.--ತಾವು ಬೆಸಸಿದ ರೀತಿ ಘಟ ಸಂತಸದಿಂದ 
`ನಡೆದುಕೊಂಬೆನು ನಾನು. 
ಪ್ರಭು... ಸಂತೋಷ. 
ರಾಣಿ. ಸಂತೋಷ. 


ಕಾಳಿದಾಸ ನ ೧೪೭ 


ಮಾಲತಿ.--ಮನೆಯ ದೀಸನ ಹಚ್ಚಿ ಕೊಟ್ಟು ರ 
ಮಾಡಿದಿರಿ ಮಾವ, ಅಕ್ಕ. 
ಪ್ರಭು... ಒಳ್ಳಿ ತು, ತಂಗಿ. 
ದ್ವೈವಸನ್ನಿಧಿಯಲ್ಲಿ ಇಂತು ನಿಶ್ಚಯವಾದ 
ಈ ಕ್ಷಣವೆ ಶುಭ ಲಗ್ಗ. ನಿಶ್ಚಿತಾರ್ಥನ ನಮ್ಮ 
ಸ ಗುರುಗಳಹ ಖುತ್ತಿ ಕರು ಇಲ್ಲೆ ನೆರವೇರಿಸಲಿ. 
ವಧು ವರನ ಜೊತೆಗೆ ನಿಲ್ಲಲಿ. 
ರಾಣಿ. ಮಾಧನಿಟ ಮಗು. 
(ಮಗು ಸಂಕೋಚಪಡುತ್ತಾ ನಗುತ್ತಾ ನಿಲ್ಲುತ್ತಾಳೆ.) 
ಅರಸ. ಅವರು ಬರುವುದು ಬೇಡ. ನಾ ಜೊತೆಗೆ ನಿಲ್ಲುವೆನು. 
(ಎಂದು ಬಂದು ಅವಳ ಪಕ್ಕೆ ದಲ್ಲಿ ನಿಲ್ಲುತ್ತಾನೆ.) 
—ಅದೆ ಚೆನ್ನ. ಎಲ್ಲರೂ ಸನ್ಸಿ ಧಿಗೆ ನಡೆಯುವ. 
ಪ್ರಭು.--ನಡೆಯುವ. ನಮ್ಮ ಸೋದರಿ ಬೆಸಸಿದಂದದಲಿ 
ಸಂತಸದ ನಾಲ್ಕು ಸಂಗತಿ ಅದಕೆ ಐದನೆಯ 
ಇದನು ಸೇರಿಸುವ... ಸೋದರಿ ಮಾಲತೀ ತಾಯಿ 
4 ಈ ನ ಸನ್ನಿಧಿಯಲ್ಲಿ ಸಂಗೀತ ಸೇವೆಯನು 
ಸುವೆನೆಂದು ವ್ರತ ತೊಟ ನಿರ್ವ ಅದೆ ಮೆಚ್ಚಿ 
Ky ವ ಇಂತೆಲ್ಲ ಕುಭದಿಂಬೆನ್ನು ಸಲಹಿಹುದು. 
| ನನ್ನು ಸಿಪ್ರೆ ಯೆ ನೀಲಜಲ ತೊಳೆವ ಪಾದಗಳ 7”: 4 
| ಒಂತೆ ರುಣ್ಯ ಔದಾರ್ಯಗಳ ಅಬುಧಿ. 
“ ನೀ ನನ್ನ ಸೇವೆಯನು ಮಾಡಲೇಬೇಕೆಂದು 
ನಾ ಹೇಳಿ. ಮಾಡುನೆನು ಎನ್ನು, ನನಗಜೆ ಸಾಕು” ' 
ಎಂದು ಸದ್ಯ ಫಲವ ನೀಡಿದೆ ಸ ಕಾಳೆ. 
ತಂಗಿ ನಿಮ್ಮುದೆ ಶದಂತೆ ವಾರದ ದಿವಸ 
ಇಲ್ಲಿ ಸೇವೆಯ ಸಲಿಸಿ ಪ್ರತವ ಮುಗಿಸಿರಿ. ನಾವು 
: ಅಠಿತರಲಿ ನಗರದಲಿ, ರಾಮಗಿರಿಯರಸರದು : 
ಪಟ್ಟಾಭಿಷೇಕ, ಅಗಲಿದ್ದ ನಿಮ್ಮಿಬ್ಬರ 


೧೪೮ | |: ಕಾಳಿದಾಸ 


ಸಂಯೋಗದುತ್ಸವ, ನಿಮ್ಮ ಸೋದರ ಪ್ರಭು 
ನಮ್ಮ ಈ ಕುನರಿಯನು ಹಸೆಫಿಲುವ ಸಂಭ್ರಮ 
ನ ನಡೆಸುವರೆ, ಹಿರಿಯರಸ್ಪಣೆ ಪಡೆದು 
ಸೆನ್ನದ್ದರಾಗುನೆವು. ಉತ ಶೃವಗಳಾರಂಭ 
ದೈವಸಸ್ಸಿ ಧಿಯಲ್ಲಿ ಇಲ್ಲೀಗ ನಡೆಯಲ್ಲಿ 
ಅಸ್ಸಣೆಯೆ, ಜತ್ತಿ ಕರೆ? 
ಖುತ್ತಿಕ.. ತೀರ ಯುಕ್ತ, ಪ್ರಭು. 
ಕಾಳಿದಾಸ... ನಮ್ಮ ಗುರುಮನೆಯ ಹಿರಿಯರು, ನನ್ನ್ನ ಗುರು, ನಿನ್ನೆ 
ನಗರಿಗೈ ತಂದರು. ನನ್ನ ಕುರಿತಿಹ ಎಲ್ಲ 
ಕಾರ್ಯಕೂ ಅವರ ಆಶೀರ್ವಾದ ಇರಲೆಂದು 
ನನ್ನ ಕೋರಿಕೆ. 
ಪ್ರಭು. ಅಹುದು ಯುಕ್ತ. ಯತ್ತಿ ಕರೆ, 
ಯತ್ನಿಕ.--ಆಯ್ತು ಪ್ರಭು. ಗುರು ಅವರು ನನಗೆ ಅಣ್ಣ ದಿರು. 
ನಮ್ಮ! ಲೇ ಜಾ 
ಪ್ರಭು. ಅಂತೆ? ಒಳ್ಳಿತು. ಈಗ 
ಎಲ್ಲ ಬನ್ಲಿರಿ. ದೈೈವಸೆನ್ಸಿಧಿಯ ಸಾರುವ. 
ನಮ್ಮೆಲ್ಲರಿಗು ಇನಿತು ತೆರನ ಈ ಬಹಳವಹ 
ಸಂತಸವ ನೀಡಿರುವ ದೇವೇಶನಡಿಗೆರಗಿ, 
ಇದುವರೆಗೆ ಇಂತೆಮ್ಮ ಪೊರೆದಿರುವ ತಂದೆಯೇ, 
ಕರುಣಾಳು, ಬಹ ದಿನದಿ ಇಂತೆ ಎನ್ಮುನು ಪೊರೆ 
ಅಂತೆ ಲೋಕವನೆಲ್ಲ ಪೊರೆ, ಎಂದು ಬೇಡುವ. 


ಡೆ ಈ ಸ್ಯ 


ಸೆ! 
ಟೇ 


